ಕುವೆಂಪ್ರ ಭಾಷಾ ಭಾರತಿ ಪ್ರಾಧಿಕಾರದ ಪ್ರಕಟಣೆ - ೧೫೯ 
ವಿಚಾರ ಸಾಹಿತ್ಯಮಾಲೆ - ೭೨ 
ಭಾರತೀಯ ವಿದ್ಯಾ ಭವನದ ಮೈಸೂರು ಕೇಂದ್ರದ 
ಸಹಕಾರದೊಂದಿಗೆ 


ಪ್ರಧಾನ ಸಂಪಾದಕರು 
ಡಾ. ಪ್ರಧಾನ್‌ ಗುರುದತ್ತ 


ಸಂಪಾದಕರು 
ಡಾ. ಎ. ವಿ. ನರಸಿಂಹಮೂರ್ತಿ 


ನೂರೊಂದು ಪ್ರಾಚೀನ ಖುಷಿಗಳ 
ಕಿರು ಪರಿಚಯ 


ಭವನದ ಗ್ರಂಥ ವಿಶ್ವವಿದ್ಯಾನಿಲಯ 


ಮಾಲೆಯ 
ಮೂಲ ಸಂಪಾದಕರು 
ಆರ್‌. ಆರ್‌. ದಿವಾಕರ್‌ 
ಎಸ್‌. ರಾಮಕೃಷ್ಣನ್‌ 


ವ್ಯವಸ್ಥಾಪಕ ಮಂಡಳಿ 
ಲೀಲಾವತಿ ಮುನ್ನಿ - ಅಧ್ಯಕ್ಷೆ 
ಕೆ. ಕೆ. ಬಿರ್ಲಾ - ಸದಸ್ಯರು 
ಎಸ್‌. ಜಿ. ನೇವಾತಿಯ - ಸದಸ್ಯರು 
ಜಿ. ಎಚ್‌. ದವೆ - ಸದಸ್ಯರು 
ಎಸ್‌. ರಾಮಕೃಷ್ಣನ್‌ — ಸದಸ್ಯರು 


ಕನ್ನಡ ಪ್ರಕಾಶನ ಕಾರ್ಯಕಾರಿ ಮಂಡಳಿ 
ಎನ್‌. ರಾಮಾನುಜ - ಅಧ್ಯಕ್ಷರು 


(ಅಧ್ಯಕ್ಷರು, ಭಾರತೀಯ ವಿದ್ಯಾ ಭವನ, ಕರ್ನಾಟಕ) 


ಎಚ್‌. ಎನ್‌. ಸುರೇಶ್‌ 
(ನಿರ್ದೇಶಕರು, ಭಾರತೀಯ ವಿದ್ಯಾ ಭವನ, ಬೆ೦ಗಳೂರು) 


ಡಾ. ಎ. ವಿ. ನರಸಿಂಹಮೂರ್ತಿ 
(ಅಧ್ಯಕ್ಷರು, ಭಾರತೀಯ ವಿದ್ಯಾ ಭವನ, ಮೈಸೂರು) 





ನೂರೊಂದು ಪ್ರಾಚೀನ ಖುಷಿಗಳ 
ಕಿರು ಪರಿಚಯ 


ಆನೋ ಭದ್ರಾಃ ಕ್ರತವೋ ಯನ್ನು ವಿಶ್ವತಃ 
(ಎಲ್ಲ ಸದ್ದಿಚಾರಗಳು ಎಲ್ಲೆಡೆಯಿಂದಲೂ ಬರಲಿ) 
-ಖಯಗ್ಗೇದ, 1 ೮೯-೧ 


ಮೂಲ 
ಆ. ಟಿ. ಶಂಕರನ್‌ ಕುಟ್ಟ 


ಅನುವಾದ 
ಲಲಿತಾ ಶಾಸಿ 
ಅ 


ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆಂಗಳೂರು 


ಮತ್ತು ಫನ್ನಿ 
ಸ 


ಭಾರತೀಯ ವಿದ್ಯಾ ಭವನ, ಮೈಸೂರು 


ಬು 


Ways 


Noorondu Prachina Rushigalu 861/11 Parichaya: Kannada translation of 
Spiritual Personages of Our Country : E. T. Shankaran Kutti; Kannada 
translation by Lalita Shastri; Editor-in-Chief: Dr. Pradhan Gurudatta; Editor 
of the series: Dr. A. V. Narasimha Murthy; Published under the joint auspices 
of Kuvempu Bhasha Bharati Pradhikara, Kalagrama, Jnana Bharathi, Behind 
Bangalore University Campus, Mallattahalli, Bangalore - 560 056, and Bharatiya 
Vidya Bhavana, Mysore; Published by P. Narayana Swamy, Registrar, 
Kuvempu Bhasha Bharathi Pradhikara; 2013; Pp. 2೦೮1 +74. Price : Rs. 10/- 


© ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ 
ಮತ್ತು 
ಭಾರತೀಯ ವಿದ್ಯಾ ಭವನ, ಮೈಸೂರು 


ಮುದ್ರಣ : ೨೦೧೩ 
ಪುಟಗಳು : xx1i+ ೭೪ 
ಬೆಲೆ : ರೂ. ೧೦/- 


ಪ್ರಕಾಶಕರು 

ಪಿ. ನಾರಾಯಣಸ್ವಾಮಿ 

ರಿಜಿಸ್ಟಾರ್‌ 

ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ 

ಕಲಾಗ್ರಾಮ, ಜ್ಞಾನಭಾರತಿ 

ಬೆ೦ಗಳೂರು ವಿಶ್ವವಿದ್ಯಾಲಯ ಆವರಣದ ಹಿಂಭಾಗ 
ಮಲ್ಲತ್ತಹಳ್ಳಿ. ಬೆ೦ಗಳೂರು - ೫೬೦ ೦೫೬ 

ದೂ. : ೨೩೧೮೩೩೧೧, ೨೩೧೮೩೩೧೨ 


ಮುಖಪುಟ ವಿನ್ಯಾಸ ಮತ್ತು ಚಿತ್ರ : ಮಯೂರ ಪ್ರಿಂಟ್‌ ಆಡ್ಸ್‌ 


ಮುದ್ರಕರು : 
ಮೆ। ಮಯೂರ ಪ್ರಿಂಟ್‌ ಆಡ್ಸ್‌ 


ನಂ. ೬೯, ಸುಭೇದಾರ್‌ ಛತ್ರಂ ರೋಡ್‌ 
ಬೆ೦ಗಳೂರು - ೫೬೦೦೨೦ ದೂ : ೨೩೩೪೨೭೨೪ 


4 





ಸಿದ್ದರಾಮಯ್ಯ ವಿಧಾನಸೌಧ 
ಮುಖ್ಯ ಮಂತ್ರಿಗಳು ಬೆಂಗಳೂರು - ೫೬೦ ೦೦೧ 


ಮುನ್ನುಡಿ 
ಆಧುನಿಕ ಕನ್ನಡ ಸಾಹಿತ್ಯದ ಅತ್ಯುಚ್ಚ ಸಾಹಿತ್ಯಿಕ ಸಾಧನೆಯ ಪ್ರಶೀಕವಾಗಿರುವ 


ಶ್ರೀ ಕುವೆಂಪು ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಕುವೆಂಪು ಭಾಷಾ ಭಾರತಿ 


ಪ್ರಾಧಿಕಾರ ಸಾಹಿತ್ಯಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ತಾಂತ್ರಿಕ ಮಹತ್ವದ ಗಂಥಗಳನ್ನು 
ಹೊರತರುವ ದಿಕ್ಕಿನಲ್ಲಿ ಹೊಸ ವಿಕ್ರಮಗಳನ್ನು ಸ್ಥಾಪಿಸುತ್ತ ಮುನ್ನಡೆಯುತ್ತಿರುವುದು 
ಸಂತೋಷದಾಯಕ ಸಂಗತಿಯಾಗಿದೆ. 

ವಿವಿಧ ವಿದೇಶೀ ಮತ್ತು ಭಾರತೀಯ ಭಾಷೆ-ಸಾಹಿತ್ಯಗಳ ಅತ್ಯುತ್ತಮ ಕೃತಿಗಳನ್ನು 
ಕನ್ನಡದಲ್ಲಿ ಮತ್ತು ಕನ್ನಡದ ಶ್ರೇಷ್ಠ ಕೃತಿಗಳನ್ನು ಇತರ ಭಾಷೆಗಳಲ್ಲಿ ಹೊರತರುತ್ತಿರುವ 
ಕುಪೆಂಪು ಭಾಷಾ ಭಾರತಿ ಪಾಧಿಕಾರ ರಾಷ್ಟ್ರಪ್ರಶಸ್ತಿ ಪುರಸ್ಕೃತ ಲೇಖಕರ 'ಮತ್ತು 
ಕನ್ನಡದ ಇತರ ಪ್ರತಿಷ್ಠಿತ ಲೇಖಕರ ಅತ್ಯುತ್ತಮ ಪಾತಿನಿಧಿಕ ರಚನಗಳ ಸಂಚಯ'ಗಳನ್ನು 
ಹೊರತರುತ್ತಿರುವುದು ಶ್ಲಾಘನೀಯವಾಗಿದೆ. ಈಗಾಗಲೇ ಕುವೆಂಪು, ಪುತಿನ ಮತ್ತು 
ಜಿ.ಎಸ್‌.ಶಿವರುದ್ರಪ್ಪ ಅವರ ಸ೦ಚಯಗಳನ್ನು ಪ್ರಕಟಿಸಿರುವ ಪ್ರಾಧಿಕಾರ ಜ್ಞಾನಪೀಠ 
ಪ್ರಶಸ್ತಿ ಮತ್ತು ಸರಸ್ವತೀ ಸಮ್ಮಾನ್‌ ಪ್ರಶಸ್ತಿ ಪುರಸ್ಕೃತರ ಸ೦ಚಯಗಳನ್ನೂ 
ಸಿದ್ಧಪಡಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಇವುಗಳ ಹಿಂದೀ ಮತ್ತು ಇಂಗ್ಲಿಷ್‌ 
ಆವೃತ್ತಿಗಳು ಪ್ರಕಟವಾದಾಗ. ಕನ್ನಡದ ಹಿರಿಮೆ-ಗರಿಮೆಗಳು ಸಾರಸ ಸೃತ `ಕೋಕದಲ್ಲಿ 
ಮತಷ್ಟು ವೃದ್ಧಿಸಲಿವೆ. ಭಾರತೀಯ. ಇತಿಹಾಸ, ಧರ್ಮ ಮತ್ತು ಸಂಸ್ಕೃತಿ-ಸ “ಸಾಹಿತ್ಯಗಳನ್ನು 
ಕುರಿತ ಮಹತ್ವದ ಗ್ರಂಥಗಳನ್ನು ಹೊರತಂದಿರುವ ಭಾರತೀಯ ವಿದ್ಯಾ ಭವನದ 
“ಪುಸ್ತಕ ವಿಶ್ವವಿದ್ಯಾನಿಲಯ' ಮಾಲೆಯ ೨೫ ಗಂಥಗಳು ಈಗಾಗಲೇ ಹೊರಬಂದಿದ್ದು. 
ಇನ್ನೂ ೨೫ ಗ್ರಂಥಗಳು ಅಚ್ಚಿನಲ್ಲಿರುವುದು ವಿಶೇಷವಾಗಿ ಉಲ್ಲೇಖನೀಯ. ಜ್ಞಾನ” 
ವಿಜ್ಞಾನ-ತಂತ್ರಜ್ಞಾನ ಕ್ಷೇತ್ರಕ್ಕೂ ಕೊಡುಗೆಯಾಗಿ ನಿಲ್ಲಬಲ್ಲಂತಹ ಮಹತ್ವದ ಮೌಲಿಕ 
ಕೃತಿಗಳನ್ನು ಪ್ರಾಧಿಕಾರ ಹೊರತರುತ್ತಿರುವುದು ಎಲ್ಲರ ಮೆಚ್ಚಿಕೆಗೆ ಪಾತ್ರವಾಗುತ್ತದೆ. 

ವಿಲ್‌ ಡ್ಯೂರಾಂಟ್‌ ಅವರ ವಿಶ್ವಕೋಶ ಸದೃಶವಾಗಿರುವ “ನಾಗರಿಕತೆಯ 
ಇತಿಹಾಸ'ದ ಸಂಪುಟಗಳು ಹಾಗೂ ಜೆ.ಡಿ.ಬರ್ನಾಲ್‌ ಅವರ "ಇತಿಹಾಸದಲ್ಲಿ ಎಿಜ್ಞಾನ' 
ಸಂಪುಟಗಳು ಇದೇ ಮೊದಲ ಬಾರಿಗೆ ಭಾರತೀಯ ಭಾಷೆಯಲ್ಲಿ ಪ್ರಕಟವಾಗುತ್ತಿರುವುದು 
ಮತ್ತು ಆ ಹೆಮ್ಮೆ ಕನ್ನಡದ್ದಾಗಿರುವುದು ವಿಶೇಷತೆಗಳಲ್ಲಿ ವಿಶೇಷತೆಯಾಗಿದೆ. "ಭಾರತರತ್ನ 
ಡಾ.ಬಿ.ಆರ್‌.ಅಂಬೇಡ್ಕರ್‌' ಅವರ ಅನುವಾದಿತ ಕೃತಿಗಳ ಪರಿಷ್ಕರಣ ಯೋಜನೆ, 


Vi 


ಇನ್ನೂ ಅನುವಾದಿತವಾಗದಿರುವ ಅವರ ಇತರ ಸಂಪುಟಗಳ ಅನುವಾದದ ಪ್ರಕಟಣೆ, 
"ಕನಕದಾಸರ ಕೃತಿ'ಗಳ ಅನುವಾದ ಯೋಜನೆ, ಮುಂತಾದವು ಪ್ರಾಧಿಕಾರದಲ್ಲಿ ಹೊಸ 
ಮೈಲಿಗಲ್ಲನ್ನು ಸ್ಥಾಪಿಸಲಿವೆ. 

ಪ್ರಾಧಿಕಾರದ ಧ್ಯೇಯೋದ್ದೇಶಗಳನ್ನು ಗಮನಿಸಿ, ನಾಡಿನ ಶ್ರೇಷ್ಠ ವಿದ್ವಾಂಸರು 
ಸಲಹೆ- ಸೂಚನೆ-ಸಹಕಾರಗಳನ್ನು ನೀಡುತ್ತ. ಪ ಪ್ರಾಧಿಕಾರ ಬಹುಮುಖೀ ಸಾಧನೆಗಳನ್ನು 
ಮಾಡಲು ನೆರವಾಗುತ್ತಿರುವುದೂ, ಪ್ರಾಧಿಕಾರದ ಆಶ್ರಯದಲ್ಲಿ ಅನೇಕ ಶೈಕ್ಷಣಿಕ 
ಕಾರ್ಯಕ್ರಮಗಳನ್ನು, ತರಬೇತಿ ಶಿಬಿರಗಳನ್ನು ವಿಚಾರ ಸಂಕಿರಣಗಳನ್ನು 
ನಡೆಸುತ್ತಿರುವುದು, ಜೊತೆಗೆ ಇಂತಹ ಎಲ್ಲ ಕಾರ್ಯಕ್ರಮಗಳಿಂದಾಗಿ ಪ್ರಾಧಿಕಾರವು 
“ಸಂಶೋಧನ ಕೇಂದ್ರ' ಎಂದು ವಿಶ್ವವಿದ್ಯಾನಿಲಯಗಳ ಮಾನ್ಯತೆಯನ್ನು 
ಪಡೆದುಕೊಂಡಿರುವುದು - ಇವೆಲ್ಲವೂ ನನ್ನಲ್ಲಿ ಹರ್ಷವನ್ನು ಉಂಟುಮಾಡಿದೆ. 

ಪ್ರಾಧಿಕಾರದ ಎಲ್ಲ ಚಟುವಟಿಕೆಗಳಲ್ಲಿ ಕನ್ನಡ ನಾಡಿನ ಜನತೆ ಆಸಕ್ತಿಯಿಂದ 
ಪಾಲ್ಗೊಳ್ಳಲಿ ಹಾಗೂ ಪ್ರಾಧಿಕಾರದ ಪ್ರಕಟಣೆಗಳನ್ನು ಪ್ರೀತಿ-ವಿಶ್ವಾಸಗಳಿ೦ದ ಸ್ಪಾಗತಿಸಲಿ 


ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. 
ತಂ 


(ಸಿದ್ದರಾಮಯ್ಯ) 


XX 





ಕರ್ನಾಟಕ ಸರ್ಕಾರ 


ಉಮಾಶ್ರೀ ವಿಧಾನಸೌಧ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಬೆಂಗಳೂರು - ೫೬೦ ೦೦೧ 


ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ 
ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಸಂದೇಶ 


ರಾಷ್ಟ್ರಕವಿ ಶ್ರಿ ಶ್ರೀ ಕುವೆ೦ಪು ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಸ ಸ್ಥಾಪಿಸಿರುವ 
ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಇದು. ವಿಜ್ಞಾನ — ತಂತ್ರಜ್ಞಾನ ಮತ್ತು 
ಸಾಹಿತ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ನೂರಾರು ಮಹತ್ವದ ಮೌಲಿಕ ಹಾಗೂ 
ಅನುವಾದಿತ ಗಂಥಗಳನ್ನು ಹೊರತಂದಿರುವುದು ತುಂಬ ಶ್ಲಾಘನೀಯ ವಿಚಾರವಾಗಿದೆ. 
ಇದು ಈಗಾಗಲೇ ಹ ವಿಶ್ವವಿದ್ಯಾಲಯಗಳ ಮಾನ್ಯತೆಯನ್ನುಗಳಿಸಿರುವುದು ಹಾಗೂ 
ಸಂಶೋಧನೆ ಕೇಂದ್ರವೆಂಬ ಹಿರಿಮೆಯೂ ಲಭಿಸಿರುವುದು ಗೌರವಾರ್ಹ 
ಸಂಗತಿಯಾಗಿದೆ. ಕನ್ನಡ ನೆಲ-ಜಲಗಳ ವಿಷಯದಲ್ಲಿ ಆಸಕ್ತವಾಗಿರುವ ಈ ಪ್ರಾಧಿಕಾರ 
ಈಗಾಗಲೇ “ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ. ಕನ್ನಡ ಆವೃತ್ತಿಯನ್ನು 
ಹೊರತಂದಿದ್ದು, ಈಗ ತೃಷ್ಣಾ ನ್ಯಾಯಾಧಿಕರಣದ ತೀರ್ಪಿನ' ಕನಡ ಆವೃತ್ತಿಯನ್ನು 
ಹೊರತರಲು ಮುಂದಾಗಿರುವುದು ಪ್ರಶಂಸನೀಯ ವಿಚಾರವಾಗಿದೆ. ಕನ್ನಡಿಗರಿಗೆ 
ಭಾರತೀಯ ಸಾಹಿತ್ಯದ ಮತ್ತು ವಿಶ್ವ ಸಾಹಿತ್ಯದ ಮಹತ್ವದ ಕೃತಿಗಳನ್ನು ಪರಿಚಯಿಸಿ 
ಕೊಡುವ ಕಾರ್ಯಗಳ ಜೊತೆಗೆ ರಾಷ್ಟ್ರೀಯ ಪ್ರಶಸ್ತಿ- ಪುರಸ್ಕಾರಗಳನ್ನು ಗಳಿಸಿರುವ 
ನಮ್ಮ ಲೇಖಕರ ಪ್ರಾತಿನಿಧಿಕ ಸಂಕಲನೆಗಳನ್ನು ಹೊರತಂದು. ಅವುಗಳನ್ನು ಬೇರೆ 
ಭಾಷೆಗಳಲ್ಲಿ ಪ್ರಕಟಿಸುತ್ತಿರುವುದು ತುಂಬ ಮಹತ್ವದ ಕಾರ್ಯವಾಗಿದೆ. 

ಈ ರೀತಿಯ ಉತ್ತಮ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿರುವ ಪ್ರಾಧಿಕಾರವು 
ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ, ಅಂತರರಾಷ್ಟ್ರೀಯ ಸಂಸ್ಥೆಯಾಗಿ ಬೆಳೆಯಲೆಂದು 
ಹಾರೈಸುತ್ತೇನೆ. 


() Mei— 
(ಉಮಾಶ್ರೀ) 


KK 





ಕರ್ನಾಟಕ ಸರ್ಕಾರ 


ಬಸವರಾಜು, ಭಾ.ಆ.ಸೇ. ವಿಧಾನಸೌಧ 
ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು - ೫೬೦ ೦೦೧ 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ 
ಹಾರೈಕೆ 


ರಾಷ್ಟಕವಿ ಶ್ರೀ ಕುವೆಂಪು ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಕುವೆಂಪು 
ಭಾಷಾ ಭಾರತಿ ಪ್ರಾಧಿಕಾರ, ಕುವೆಂಪು ಅವರ ಆಶಯದಂತೆ ಸಾಹಿತ್ಯ, ಸಂಸ್ಕೃತಿ 


ಮತ್ತು ಜ್ಞಾನ-ವಿಜ್ಞಾನ ಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆಯಾಗಬಲ್ಲಂಥ ಗ್ರಂಥಗಳನ್ನು 


ಹೊರತರುತ್ತಿರುವುದು ತುಂಬ ಮಹತ್ವದ ಸಂಗತಿಯೇ ಆಗಿದೆ. ಇತರ ಯಾವ 
ಭಾಷೆಗಳಲ್ಲೂ ಇನ್ನೂ ಹೊರಬರದೇ ಇರುವ ವಿಲ್‌ ಡ್ಯೂರಾಂಟ್‌ ಅವರ 
“ನಾಗರಿಕತೆಯ ಕಥೆ', ಜೆ.ಡಿ. ಬರ್ನಾಲ್‌ ಅವರ "ಇತಿಹಾಸದಲ್ಲಿ ವಿಜ್ಞಾನ'ದಂಥ 


ಮಹತ್ವದ ಸಂಪುಟಗಳನ್ನೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮಹತ್ವದ ರಚನೆಗಳನ್ನು 


ಒಳಗೊಂಡ ಸಂಚಯಗಳನ್ನೂ ಹೊರತರುತ್ತಿರುವುದೂ, ನಾಡಿನ ಇತರ ಪ್ರತಿಷ್ಠಿತ 
ಸಂಸ್ಥೆಗಳೊಂದಿಗೆ ಸಂಬಂಧವನ್ನು ಏರ್ಪಡಿಸಿಕೊಂಡು ಮಹತ್ವದ ಕೃತಿಗಳನ್ನು ಬೆಳಕಿಗೆ 
ತರುಕ್ತಿರುವುದೂ ಕರ್ನಾಟಕ ಸರ್ಕಾರಕ್ಕೆ ಮಾತ್ರವಲ್ಲದೆ, ಕನ್ನಡ. ಜನತೆಗೆ ಹೆಮ್ಮೆಯನ್ನು 
ತರುವಂಥ ಸಂಗತಿಗಳಾಗುತ್ತವೆ ಎಂದು ನಂಜಿದ್ದೇವೆ. 

ಇದುವರೆಗೆ ಪ್ರಕಟವಾಗಿರುವ ಡಾ. ಬಿ.ಆರ್‌. ಅಂಬೇಡ್ಕರ್‌ ಅವರ ಕೃತಿಗಳ 
ಆಂಶಿಕ ಪರಿಷ್ಕರಣ ಯೋಜನೆಯನ್ನು ಕೈಗೊಂಡು, ಅವುಗಳನ್ನು ಹೊಸ ರೂಪದಲ್ಲಿ 
ಹೊರತರುತ್ತಿರುವುದು ಹಾಗೂ ಇದುವರೆಗೆ ಪ್ರಕಟವಾಗದಿರುವ ಅಂಬೇಡ್ಕರ್‌ ಅವರ 


ಚಿಂತನೆಗಳನ್ನೊಳಗೊಂಡ ಇತರ ಸಂಪುಟಗಳನ್ನು ಹೊರತರುವ ಕಾರ್ಯವನ್ನು 


ಹಮ್ಮಿಕೊಂಡಿರುವುದು ವಿಶೇಷವಾಗಿ ಸ್ತುತ್ಯರ್ಹವಾದ ಕಾರ್ಯವಾಗಿದೆ. 


ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಪ್ರಕಟಣೆಗಳಿಗೆ ಮಾತ್ರವೇ ತನ್ನನ್ನು 


ಸೀಮಿತಗೊಳಿಸಿಕೊಳ್ಳದೆ, ಭಾರತೀಯ ಭಾಷೆಗಳ ಮತ್ತು ವಿದೇಶಿ ಭಾಷೆಗಳ ಅನುವಾದ 
ಶಿಕ್ಷಣಕ್ಕೆ ಮತ್ತು ಸಂಶೋಧನೆಗೆ ಇಂಬುಕೊಡಲಿರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, 


ಸಂಶೋಧನ ಚಟುವಟಕೆಗಳನ್ನು ಕೈಗೊಳ್ಳಲು ಮುಂದಾಗುತ್ತಿರುವುದು ಮತ್ತು 


ವಿಶ್ವವಿದ್ಯಾನಿಲಯಗಳ ಮಾನ್ಯತೆಯನ್ನು ಗಳಿಸಿಕೊಳ್ಳುತ್ತಿರುವುದು ವೈಯಕ್ತಿಕವಾಗಿಯೂ 
ನನಗೆ ವಿಶೇಷ ಸಂತೋಷವನ್ನುಂಟುಮಾಡುತ್ತಿದೆ. 

ಒಟ್ಟಿನಲ್ಲಿ ಸಾಹಿತ್ಯ-ಸಂಸ್ಕೃತಿ- ವಿಜ್ಞಾನ- ತಂತ್ರಜ್ಞಾನಗಳ ಬೆಳವಣಿಗೆಯೊಂದಿಗೆ 
ಆದರ್ಶ ರೀತಿಯಲ್ಲಿ ಪ್ರಾಧಿಕಾರ ಹೆಜ್ಜೆಹಾಕುತ್ತಾ ಮುನ್ನಡೆಯಲೆಂದೂ, ಹೊಸ- 


ಹೊಸ ವಿಕ್ರಮಗಳನ್ನು ಸ್ಥಾಪಿಸಲೆಂದೂ' ಹಾರೈಸುತ್ತೇನೆ. [Sf 
18/2) 


(ಬಸವರಾಜು) 


pS 





ಕರ್ನಾಟಕ J 
ಕೆ.ಆರ್‌. ರಾಮಕೃಷ್ಣ, ಭಾ.ಆ.ಸೇ. ಕನ್ನಡ ಭವನ, ಜೆ.ಸಿ. ರಸ್ತೆ 
ಆಯುಕರು ಬೆಂಗಳೂರು - ೫೬೦ ೦೦೨ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಪ್ರಾಸ್ತಾವಿಕ ನುಡಿ 


ಕರ್ನಾಟಕ ಸರ್ಕಾರ 2005ರಲ್ಲಿ ಸ್ಥಾಪಿಸಿದ ಕರ್ನಾಟಕ ಅನುವಾದ ಸಾಹಿತ್ಯ 
ಅಕಾಡೆಮಿಯನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಲ್ಲಿ ವಿಲೀನಗೊಳಿಸಿ, 
ಸಾಹಿತ್ಯಿಕ-ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೊಸ ಆಯಾಮಗಳನ್ನು ನೀಡಿದೆ. ಭಾರತೀಯ 
ಮತ್ತು ವಿದೇಶಿಯ ಭಾಷೆಗಳ ನಡುವಣ ಸಂಬ೦ಧಗಳನ್ನು ಬೆಳೆಸಿಕೊಂಡು ಬರುವುದರ 
ಹಾಗೂ ಆ ಭಾಷೆಗಳ ಶ್ರೇಷ್ಟ ಕೃತಿಗಳನ್ನು ಕನ್ನಡಕ್ಕೆ ತರುವುದರ ಮೂಲಕ ಕನ್ನಡ 
ಸಾಹಿತ್ಯವನ್ನು ಸಂವೃದ್ಧಿಗೊಳಿಸುವುದು ಮತ್ತು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನು 
ಇತರ "ಭಾಷೆಗಳಿಗೆ ಕೊಂಡೊಯ್ಯುವುದು ಜೂ ಮಾನವಿಕ, ವೈಜ್ಞಾನಿಕ ಮತ್ತು 
ತಾಂತ್ರಿಕ ಕ್ಷೇತ್ರಗಳಲ್ಲಿ ಕನ್ನಡದ ಬಳಕೆಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳುವುದು, ಪ್ರಕಟಣೆಗಳನ್ನು ಹೊರತರುವುದು ಈ ಪ್ರಾಧಿಕಾರದ ಮುಖ್ಯ 
ಧ್ಯೇಯೋದ್ದೇಶವಾಗಿರುತ್ತದೆ. ಇದಕ್ಕೆ "ಪೂರಕವಾಗಿ ಮತ್ತು ಪೋಷಕವಾಗಿ ರಾಷ್ಟ್ರೀಯ. 
ಪ್ರಾದೇಶಿಕ ವಿಚಾರಗೋಷ್ಠಿಗಳನ್ನು ಏರ್ಪಡಿಸುವುದು, ಭಾಷಾಂತರದ 'ವಿಎಧ 
ಮುಖಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಮತ್ತು ತರಬೇತಿಯ ಕಾರ್ಯಕ್ರಮಗಳನ್ನು 
ಏರ್ಪಡಿಸುವುದು ಈ ಧ್ಯೇಯಗಳ ಅಂಗವೇ ಆಗಿದೆ. ಇಂತಹ ಕಾರ್ಯಕ್ರಮಗಳನ್ನು 
ಯೋಜಿಸುತ್ತಿರುವ ಹಾಗೂ ವಿಶ್ವವಿದ್ಯಾಲಯಗಳ ಮಾನ್ಯತೆಯನ್ನು ಪಡೆದುಕೊಂಡು 
ಈ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ವಿಚಾರ 
ನನಗೆ ವೈಯಕ್ತಿಕವಾಗಿಯೂ ತುಂಬ ಸ೦ತೋಷವನ್ನುಂಟುಮಾಡಿದೆ. 

ಈ ಕೆಲವೇ ವರ್ಷಗಳಲ್ಲಿ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ 
ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಹೊರತಂದಿರುವ ಪ್ರಕಟಣೆಗಳು 
ತುಂಬ ಮಹತ್ವದವೇ ಆಗಿವೆ. ವಿಲ್‌ ಡ್ಕೂರಾಂಟ್‌ ಅವರ "ನಾಗರಿಕತೆಯ ಕಥೆ”, 
ಜೆ.ಡಿ. ಬರ್ನಾಲ್‌ ಅವರ "ಇತಿಹಾಸದಲ್ಲಿ ವಿಜ್ಞಾನ' ಸಂಪುಟಗಳು ಯಾವುದೇ ಭಾಷೆಗೆ 
ಗೌರವಪ್ರಾಯವಾದ ಕೃತಿಗಳೇ ಆಗುತ್ತವೆ. ಅಂಥ ಸಾಹಸವನ್ನು ಭಾರತೀಯಭಾಷೆಗಳಲ್ಲಿ 
ಮೊದಲ ಬಾರಿಗೆ ಆಗುಮಾಡುತ್ತಿರುವುದು ವಿಶೇಷವಾಗಿ: ಅಭಿನಂದನೀಯವಾದ 
ಕಾರ್ಯವಾಗಿದೆ. ಭಾರತರತ್ನ ಡಾ.ಬಿ.ಆರ್‌.ಅಂಬೇಡ್ಕರ್‌ ಅವರ ಅನುವಾದಿತ ಕೃತಿಗಳ 
ಪರಿಷ್ಕರಣ ಯೋಜನೆ ಮತ್ತು ಅವರ ಇತರ ಸಂಪುಟಗಳ ಹೊಸ ಅನುವಾದದ 
ಪ್ರಕಟಣೆ ಯೋಜನೆ, ಕನಕದಾಸರ ಕೃತಿಗಳ ಅನುವಾದ ಯೋಜನೆ, ಪಂಡಿತ್‌ 
ದೀನ್‌ ದಯಾಳ್‌ ಉಪಾಧ್ಯಾಯ ಅವರ ಸಮಗ್ರ ಕೃತಿಗಳ ಕನ್ನಡದ ಅನುವಾದದ 


Xx 


ಯೋಜನೆ, ಕೃಷ್ಣಾ ಐತೀರ್ಪಿನ ಕನ್ನಡ ಅನುವಾದ ಯೋಜನೆ ಮುಂತಾದವು 
ಹೊಸ ವಿಕ್ರಮವನ್ನು ಸ್ಥಾಪಿಸಲಿವೆ. 

ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವು ಭಾರತೀಯ ವಿದ್ಯಾಭವನದಂತಹ 
ಸಂಸ್ಥೆಗಳೊಂದಿಗೆ ಮತ್ತು ಇತರ ವಿಶ್ವವಿದ್ಯಾಲಯಗಳೊಡನೆ ಜಂಟಿ ಪ್ರಕಟಣ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು, ಇಂಥ ಕಾರ್ಯಕ್ರಮಗಳಲ್ಲಿ ನಾಡಿನ 
ಖ್ಯಾತ ವಿದ್ವಾಂಸರು. ಪಾಲ್ಗೊಳ್ಳುತ್ತಿರುವುದು ಕನ್ನಡಿಗರೆಲ್ಲ ಹೆಮ್ಮೆಪಟ್ಟುಕೊಳ್ಳಬಹುದಾದ 
ಬೆಳವಣಿಗೆಗಳೇ ಆಗಿವೆ ಎಂದು ನಂಬಿದ್ದೇನೆ. ಮುಂದೆಯೂ ಕುವೆಂಪು ಭಾಷಾ 


ಭಾರತಿ ಪ್ರಾಧಿಕಾರ ಇಂಥ ವಿಶಿಷ್ಟ ಕಾರ್ಯಕ್ರಮಗಳನ್ನು, ಮಹತ್ವದ ಪ್ರಕಟಣೆಗಳನ್ನು 


ಹೊರತರುವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಿ, 
ಕನ್ನಡ ನಾಡಿನ ಮೆಚ್ಚಿನ ಸಾಹಿತ್ಯಿಕ-ಸಾಂಸ್ಕೃತಿಕ ಸಂಸ್ಥೆಯಾಗಿ ಬೆಳೆಯಲಿ ಎಂದು 


ಹಾರೈಸುತ್ತೇನೆ. 


[a 


(ಕೆ. ಆರ್‌. ರಾಮಕೃಷ್ಣ) 


X 


ಪೀಠಿಕೆ 


ಶ್ರೀ ಕುವೆಂಪು ಅವರು ಕನ್ನಡ ನಾಡಿನ ಹೆಮ್ಮೆಯ ರಾಷ್ಟ್ರಕವಿ. ಕನ್ನಡದ 
ಇನ್ನೊಬ್ಬ ವರಕವಿಗಳಾದ ಬೇಂದ್ರೆಯವರಿಂದಲೇ ಯುಗದ ಕವಿ ಜಗದ ಸೆ 
ಷು "ಕೀರ್ತಿತರಾಗಿದ್ದಂಥವರು. ಕನ್ನಡದ ಹಿರಿಮೆಯನ್ನು ರಾಷ್ಟ್ರೀಯ ಮತ್ತು 
ಅಂತರರಾಷ್ಟ್ರೀಯ ಸ್ತ ಸರಗಳಲ್ಲಿ ಎತ್ತಿ ಹಿಡಿದ 'ಮುಹಾಚೇತನವೂ ಅವರಾಗಿದ್ದರು. ಸಾಹಿತ್ಯದ 
ಅನೇಕ ಪಕಾರಗಳಿಗೆ ಮಹತ್ವಪೂರ್ಣ ಕೊಡುಗೆಗಳನ್ನು ನೀಡಿರುವ ಹಿರಿಮೆಯೂ 
ಅವರದಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸಿಯಿಂದ ಹಿಡಿದು ಜ್ಞಾನಪೀಠ 
ಪ್ರಶಸ್ತಿಯವರೆಗೆ ರಾಷ್ಟ್ರಮಟ್ಟದ ಬಹುತೇಕ ಗೌರವ ” ಪ್ರಶಸ್ತಿಗಳೆಲ್ಲ ಅವರದಾಗಿವೆ. 
ರಾಷ್ಟ್ರಮಟ್ಟದ ಈ ಗೌರವ "ಪ್ರಶಸ್ತಿಗಳೆಲ್ಲ ಕನ್ನಡದಲ್ಲಿ ಮೊದಲ ಬಾರಿಗೆ ಅವರನ್ನು 
ಅರಸಬಂದುವು. ದೇಶ- ವಿದೇಶಗಳ ವಿಶ್ವವಿದ್ಯಾನಿಲಯಗಳ ಹಾಗೂ ಪ್ರತಿಷ್ಠಿತ ಸ ಸಾಹಿತ್ಯಿಕ 
ಸಂಸ್ಥೆಗಳ ಗೌರವಾದರಗಳಿಗೂ ಅವರು ಪಾತ್ರರಾಗಿದ್ದರು. 

ಶ್ರೀ ಕುವೆಂಪು ಅವರ ಶೈಕ್ಷಣಿಕ-ಸಾಹಿತ್ಯಿಕ ಹಿರಿಮೆ ಸಾಧನೆಗಳನ್ನು ಗುರುತಿಸಿ, 
ಅವರ ಹೆಸರಿನಲ್ಲಿ ಅಧ್ಯಯನ ಸಂಸ್ಕೆಗಳನ್ನು ಮಾತ್ರವಲ್ಲದ. ವಿಶ್ವವಿದ್ಯಾನಿಲಯವೊಂದನ್ನೂ 
ಸ್ಥಾಪಿಸಲಾಗಿದೆ. ಶ್ರೀ ಕುವೆಂಪು” ಅವರ ಮಹಾಕಾವ್ಯವಾದ ಬ್ರೀ ಧಾಂ 
ದರ್ಶನಂ” ಸೇರಿದಂತೆ ಅವರ ಸಾಹಿತ್ಯದ ಬಹ್ವಂಶ ಇಂಗ್ಲಿಷ್‌ನಂಥ ವಿದೇಶಿ 
ಭಾಷೆಗೆ ಮಾತ್ರವಲ್ಲದೆ ಹಿಂದಿಯಂಥ ಇತರ ಭಾರತೀಯ ಭಾಷೆಗಳಿಗೂ 
ಅನುವಾದಗೊಂಡಿದೆ ಎಂಬುದು ಗಮನಾರ್ಹವಾದ ಸಂಗತಿಯಾಗಿದೆ. ಶ್ರೀ ಕುವೆಂಪು 
ಅವರ ಈ ಹೈಮಾಚಲೋಪಮ ಸಾಧನೆಗೆ ಯೋಗ್ಯವಾದ ರಾಷ್ಟ್ರೀಯ ಮಹತ್ವದ 
ಸಾಹಿತ್ಯಿಕ-ಸ -ಸಾಂಸ್ಕೃತಿಕ ಸಂಸ್ಥೆಯೊಂದನ್ನು ಸ ಸ್ಥಾಪಿ ಸಬೇಕೆಂಬುದು ಮತ್ತು ಔದು ಭಾರತೀಯ 
ಸಾಹಿತ್ಯಿಕ ಸಾಂಸ್ಕೃತಿಕ ಲೋಕದ ಹೆಮ್ಮೆಯ ಪ್ರತೀಕವಾದ ಸಂಸ್ಥೆಯಾಗಬೇಕೆಂಬುದು 
ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಈ ಯೋಜನೆಯ 
ಮೂಲ ರೂವಾರಿ ಪ್ರೊ. ದೇ. ಜವರೇಗೌಡ ಅವರು. "ಕುವೆಂಪು ಭಾಷಾ ಭಾರತಿ'ಯ 
ಅಂಗವಾಗಿ ಆರಂಭಿಸಲಾಗಿದ್ದ ಅನುವಾದ ಸಾಹಿತ್ಯ ಅಕಾಡೆಮಿಯನ್ನು ಈಗ 
ವಿಧ್ಯುಕ್ತವಾಗಿ “ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ'ದಲ್ಲಿ ವಿಲೀನಗೊಳಿಸಲಾಗಿದ್ದು, 
ಅದರ ಎಲ್ಲ ಕಾರ್ಯಚಟುವಟಿಕೆಗಳೂ ಇನ್ನಷ್ಟು ವ್ಯಾಪ್ತಿ-ವೈವಿಧ್ಯಗಳೊಂದಿಗೆ 
ಮುಂದುವರಿಯಲಿವೆ. "ಕುವೆಂಪು ಭಾಷಾ ಭಾರತಿ' ಕುವೆಂಪು ಸಾಹಿತ್ಯದ 
ಪ್ರಚಾರ-ಪ್ರಸಾರಗಳಿಗೆ ಮಾತ್ರವೇ ಮೀಸಲಾದ ಸಂಸ್ಥೆಯಾಗಿರದೆ, ಕನ್ನಡ ಸಾಹಿತ್ಯದ 
ಹಿರಿಮೆ- ಗರಿಮೆಗಳನ್ನು ರಾಷ್ಟ್ರೀಯ- ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಸುವ, 
ಭಾರತೀಯ ಸಾಹಿತ್ಯದ ಮತು  ವಿಶ್ವಸಾಹಿತ್ಯದ ಉತ್ತಷ ಷ್ಟ | ಕೃತಿಗಳಿಂದ ಕನ್ನಡ ಸಾಹಿತ್ಯವನ್ನು 
ಸಮೃದ್ಧಗೊಳಿಸುವ" ಮಹದಾಶಯವನ್ನು ಹೊಲದಿದೆ 

"ವಿಲ್‌ ಡ್ಯೂರಾಂಟ್‌ ಅವರ “ನಾಗರಿಕತೆಯ ಕಥೆ' ಹಾಗೂ ಜೆ.ಡಿ. ಬರ್ನಾಲ್‌ ಅವರ 
"ಇತಿಹಾಸದಲ್ಲಿ ವಿಜ್ಞಾನ'ದಂಥ ಕೃತಿಗಳ ಕನ್ನಡ ಆವೃತ್ತಿಗಳನ್ನು ಹೊರತರುತ್ತಿರುವುದಲ್ಲದೆ, 


೫1 


ಭಾರತೀಯ ವಿದ್ಯಾಭವನ ಮತ್ತು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದಂಥ 


ಸಂಸ್ಥೆಗಳ ಸಹಯೋಗದೊಂದಿಗೆ ಮಹತ್ವದ ಕೃತಿಗಳ ಅನುವಾದದ ಯೋಜನೆಗಳನ್ನೂ 


ಹಮಿಕೊಂಡಿದೆ. ಹೀಗೆ ಸಾಹಿತ್ಲಿಕ ಸಾಂಸ್ಕತಿಕ ವೈಜ್ಞಾನಿಕ ಮತು ತಾಂತಿಕ ಕಾರ್ಯ 
೬ ಶಿ ರಲ SI) fr) ತ್ರೆ 


ಚಟುವಟಿಕೆಗಳ ಜೊತೆಗೆ ಅನುವಾದಕ್ಕೆ ಸಂಬಂಧಿಸಿದ ವಿವಿಧ ಶಿಕ್ಷಣ ಕ್ರಮಗಳನ್ನೂ 


ಏರ್ಪಡಿಸಲಾಗಿದೆ. ಅನುವಾದಿತ ಕೃತಿಗಳಿಗೆ ಮತ್ತು ಅನುವಾದ ಕ್ಷೇತ್ರದಲ್ಲಿ ಮಹತ್ತರ 


ಸೇವೆಯನ್ನು ಸಲ್ಲಿಸಿರುವ ವ್ಯಕ್ತಿಗಳಿಗೆ ಪುರಸ್ಕಾರ, ಪ್ರಶಸ್ತಿಗಳನ್ನು ನೀಡುವ ಕಾರ್ಯವನ್ನೂ 


ಮಾಡಲಾಗುತ್ತಿದೆ. ಅನುವಾದ ಕಾರ್ಯಗಳಿಗೆ ಪೂರಕವಾಗುವಂಥ ವಿಚಾರ- 
ಸಂಕಿರಣಗಳನ್ನೂ ಕಾರ್ಯಶಿಬಿರಗಳನ್ನೂ ನಡೆಸಿಕೊಂಡು ಬರಲಾಗುತ್ತಿದೆ. 


ಕರ್ನಾಟಕ ಸರ್ಕಾರ, ಪ್ರಾಧಿಕಾರಕ್ಕೆ ಹೊಸ ಹೊಸ ಯೋಜನೆಗಳನ್ನೂ 


ವಹಿಸಿಕೊಡುತ್ತಿದೆ. ಡಾ. ಬಾಬಾ ಸಾಹೇಬ್‌ ಅಂಬೇಡ್ಕರ್‌ ಅವರ ಸಮಗ್ರ ಕೃತಿಗಳ 
ಅನುವಾದದ ಪರಿಷ್ಕರಣೆ (ಸಂಪುಟ ೧ ರಿಂದ ೧೪) ಮತ್ತು ಉಳಿದ ಕೃತಿಗಳ (ಸಂಪುಟ 
೧೫ ರಿಂದ ೨೨) ಕನ್ನಡ ಅನುವಾದದ ಪ್ರಕಟಣೆ, ಕನಕದಾಸರ ಕೃತಿಗಳ ಅನುವಾದ, 
ಕಾವೇರಿ ಮತ್ತು ಕೃಷ್ಣ 'ಜಲವಿವಾದದ ಐತೀರ್ಪುಗಳ ಕನ್ನಡ ಅನುವಾದ, ಜ್ಞಾನಪೀಠ 
ಮತ್ತು ಇತರ "ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರ ಆಯ್ದ (ಸಂಚಯ) ಕೃತಿಗಳ ಪ್ರಕಟಣೆ 
ಮತ್ತು ಅನುವಾದ "- ಇವುಗಳನ್ನು ಇಲ್ಲಿ ಮುಖ್ಯವಾಗಿ ಹೆಸರಿಸಬಹುದಾಗಿದೆ. 
ಭಾರತೀಯ ವಿದ್ಯಾ ಭವನದ ಮೈಸೂರು ಕೇಂದ ಡಾ. ಎ. ವಿ. ನರಸಿಂಹ 


ಮೂರ್ತಿ ಅವರ ದಕ್ಷ ಮಾರ್ಗದರ್ಶನದಲ್ಲಿ ಮಹತ್ವದ ಯೋಜನೆಗಳನ್ನು 


ಕಾರ್ಯರೂಪಕ್ಕೆ ತರುವ ಮೂಲಕ ಕನ್ನಡ ನಾಡಿನ ವಿದ್ವತ್‌ ಸಮುದಾಯದ 
ಹಾಗೂ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಪ್ರಿಯರ ಮೆಚ್ಚುಗೆಯನ್ನು ಸೂರೆಗೊಂಡಿದೆ. 
ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಚೇತನಗಳನ್ನು ಪರಿಚಯಿಸಿಕೊಡುವ ಅದರ 
ಮಾಲಿಕೆ ಪ್ರಾದೇಶಿಕ ಭಾಷಾ ಸಂಸ್ಕೃತಿ-ಸಾಹಿತ್ಯಗಳ ಬಗೆಗಿನ ಅದರ ಬದ್ಧತೆಗೂ 
ಸಾಕ್ಷಿಯಾಗಿದೆ. “ಭವನ್ಸ್‌ ಬುಕ್‌ ಯೂನಿವರ್ಸಿಟಿ' ಮಾಲೆಯಲ್ಲಿ ಶ್ರೀಸಾಮಾನ್ಯರಿಗೆ 
ಮಾತ್ರವಲ್ಲದೆ, ಸಾಹಿತ್ಯ ಸಂಸ್ಕೃತಿ ಇತಿಹಾಸಗಳ ಬಗ್ಗೆ ಆಸಕ್ತರಾಗಿರುವ ಎಲ್ಲರಿಗೂ 
ಬೋಧಪದವಾಗಿರುವಂಥ 8ರುಹೊತ್ತಿಗೆಗಳನ್ನು ಹೊರತರಲಾಗಿದೆ. ಆಕಾರದಲ್ಲಿ 
ಕಿರಿದಾದರೂ ಮಹತ್ವದಲ್ಲಿ ಏನೂ ಕಡಿಮೆ ಇಲ್ಲದ ಈ ಪುಸ್ತಕಗಳನ್ನು ಕನ್ನಡದಲ್ಲೂ 
ಹೊರತರುವ ಯೋಜನೆಯಲ್ಲಿ ಭಾಗಿಯಾಗುವುದು ಕುವೆಂಪು ಭಾಷಾ ಭಾರತಿ 
ಪ್ರಾಧಿಕಾರಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಭಾಗೀದಾರಿಕೆಯ ಈ ಸಲಹೆಗೆ 


ವ್ಯಾವಹಾರಿಕವೂ, ಕಾರ್ಯಾತ್ಮಕವೂ ಆದ ರೂಪವನ್ನು ನೀಡುವಲ್ಲಿ ಪ್ರಧಾನ ಪಾತ್ರ 


ವಹಿಸಿರುವ ಭಾರತೀಯ ವಿದ್ಯಾ ಭವನದ ಮೈಸೂರು ಕೇಂದ್ರದ ಅಧ್ಯಕ್ಷರಾಗಿರುವ 
ಡಾ. ಎ. ವಿ. ನರಸಿಂಹಮೂರ್ತಿ ಅವರಿಗೂ, ಕನ್ನಡ ಪ್ರಕಾಶನದ ಕಾರ್ಯಕಾರಿ 
ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀ ಎನ್‌. ರಾಮಾನುಜ ಅವರಿಗೂ, ಭಾರತೀಯ 
ವಿದ್ಯಾ ಭವನದ ಬೆಂಗಳೂರು ಶಾಖೆಯ ನಿರ್ದೇಶಕರಾಗಿರುವ ಶ್ರೀ ಎಚ್‌.ಎನ್‌. ಸುರೇಶ್‌ 


ಅವರಿಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪರವಾಗಿ ಕೃತಜ್ಞತೆಗಳನ್ನು 


ಸಲ್ಲಿಸಬಯಸುತ್ತದೆ. 
ಈ ಮಾಲೆಯ ಮೊದಲ ೨೫ ಪುಸ್ತಕಗಳನ್ನು ಕಳೆದ ವರ್ಷ ಬಿಡುಗಡೆ 
ಮಾಡಲಾಯಿತು. ಈ ವರ್ಷ ಇನ್ನೂ ೨೫ ಪುಸ್ತಕಗಳನ್ನು ಹೊರತರಲು 


೫111 


ಸಾಧ್ಯವಾಗಿರುವುದು ಪ್ರಾಧಿಕಾರಕ್ಕೆ ತುಂಬ ಸಂತೋಷವನ್ನು ತಂದಿದೆ. ಕನ್ನಡದ 
ಸಹೃದಯರಿಗೆ ಇವು ತುಂಬ ಉಪಯುಕ್ತವಾಗುತ್ತದೆ೦ದು ನಂಬಿದ್ದೇವೆ. ಅನುವಾದ 
ಕಾರ್ಯದಲ್ಲಿ ನೆರವಾಗಿರುವ ನಾಡಿನ ಹಿರಿ-ಕಿರಿಯ ವಿದ್ವಾಂಸರಿಗೆ, ಸಂಪಾದಕರಾದ 
ಡಾ. ಎ. ವಿ. ನರಸಿಂಹಮೂರ್ತಿ ಅವರಿಗೆ, ಕರಡು ಪರಿಶೀಲನೆಯಲ್ಲಿ ಸಹಕರಿಸಿರುವ 
ಮಿತ್ರರಿಗೆ ನಮ್ಮ ವಂದನೆಗಳು. 

ಪ್ರಾಧಿಕಾರದ ಕೆಲಸ-ಕಾರ್ಯಗಳಲ್ಲಿ ಹಾಗೂ ಪ್ರಕಟಣೆಯ ವಿಚಾರದಲ್ಲಿ 
ಹೃತ್ಪೂರ್ವಕವಾಗಿ ತಮ್ಮನ್ನು ತೊಡಗಿಸಿ ಕೊಂಡಿರುವ ಪ್ರಾಧಿಕಾರದ ರಿಜಿಸ್ಟಾರ್‌ 
ಖಿ. ನಾರಾಯಣಸ್ವಾಮಿ ಮತ್ತು ಇತರ ಸಿಬ್ಬಂದಿ ವರ್ಗದವರಿಗೂ, ಸುಂದರವಾಗಿ 
ಮುದಿಸುವಲ್ಲಿ ಸಹಕರಿಸಿರುವ ಮೆ। ಮಯೂರ ಪ್ರಿಂಟ್‌ ಆಡ್ಡ್‌ನ ಶ್ರೀ ಬಿ. ಎಲ್‌. ಶ್ರೀನಿವಾಸ 
ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ನಮ್ಮ ವಂದನೆಗಳು. 


ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಪ್ರಧಾನ್‌ ಗುರುದತ್ತ 
ಬೆ೦ಗಳೂರು - ೫೬ ಅಧ್ಯಕ್ಷ 


KX 
ಅರಿಕೆ 


ಭಾರತೀಯ ವಿದ್ಯಾಭವನದ ಸ್ಥಾಪಕರಾದ ಕುಲಪತಿ ಡಾ. ಕೆ. ಎ೦. ಮುನ್ನಿಯವರು 
ಜನಸಾಮಾನ್ಯರಲ್ಲಿ ಭಾರತೀಯ ಸಂಸ್ಕ ತಿಯ ವಿವಿಧ ಮುಖಗಳನ್ನು ಪರಿಚಯಿಸುವ 
ದೃಷ್ಟಿಯಿಂದ ಭವನ್ಸ್‌ ಬುಕ್‌ ಯೂನಿವರ್ಸಿಟಿ ಹಾಗೂ ಅದರಲ್ಲೇ ಸೇರಿಕೊಂಡಿರುವಂತೆ 
ಒ೦ದು ರೂಪಾಯಿ ಪುಸ್ತಕ ಮಾಲಿಕೆಯನ್ನು ಆರಂಭಿಸಿದರು. ಇವು ಜನಪ್ರಿಯವಾಗಿ 
ಅನೇಕ ಶ್ರೇಷ್ಠ ಲೇಖಕರ ಕೃತಿಗಳು ಈ ಮಾಲಿಕೆಯಲ್ಲಿ ಪ್ರಕಟಗೊಂಡಿವೆ. ಅನೇಕ ಈ 
ಪುಸ್ತಕಗಳು ನಾಲ್ಕಾರು ಮುದ್ರಣಗಳನ್ನು ಕಂಡಿವೆ. 

ಇಂತಹ ಶ್ರೇಷ್ಠ ಪುಸ್ತಕಗಳು ಕನ್ನಡ ಭಾಷೆಯಲ್ಲಿ ಲಭ್ಯವಿಲ್ಲದುದನ್ನು ಗಮನಿಸಿದ 
ಭಾರತೀಯ ವಿದ್ಯಾಭವನ, ಇದಕ್ಕಾಗಿ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಇದರಲ್ಲಿ 
ಈಗ (ದಿವಂಗತ) ಡಾ. ಮತ್ತೂರು ಕೃಷ್ಣಮೂರ್ತಿಗಳ ಪಾತ್ರ ಹಿರಿದಾದುದು; ಅವರು ಅನೇಕ 
ಸೂಚನೆ, ಸಲಹೆಗಳನ್ನು ನೀಡಿದ್ದಾರೆ. ಇದರಿಂದಾಗಿ ಶ್ರೇಷ್ಠ ಲೇಖಕರ ಚಿಂತನೆಗಳು 
ಕನ್ನಡ ಜನಗಳಿಗೆ ದೊರಕುವ ಹಾಗೂ ಭಾರತೀಯ ಸಂಸ್ಕೃತಿಯ ವಿವಿಧ ಮುಖಗಳ ಪರಿಚಯ 
ಕರ್ನಾಟಕದ ಓದುಗರಿಗೆ ಆಗುವಂತೆಯೂ ಆಯಿತು. ಭಾರತೀಯ ವಿದ್ಯಾಭವನದ 
ಮುಂಬಯಿ ಪ್ರಧಾನ ಕೇಂದ್ರದ ಎಕ್ಸಿಕ್ಯುಟಿವ್‌ ಸೆಕ್ರೆಟರಿ ಹಾಗೂ ಡೈರೆಕ್ಟರ್‌ ಜನರಲ್‌ ಆಗಿರುವ 
ಶ್ರೀ ಎಚ್‌. ಎನ್‌. ದಸ್ತೂರ್‌ ಅವರು ಈ ಯೋಜನೆಗೆ ಅನುಮತಿ ನೀಡಿ ಸಹಕರಿಸಿದ್ದಾರೆ. 
ಅವರಿಗೆ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. ಬೆ೦ಗಳೂರು ಮತ್ತು ಮೈಸೂರಿನ ಭಾರತೀಯ 
ವಿದ್ಯಾಭವನಗಳ ಎಲ್ಲ ಪದಾಧಿಕಾರಿಗಳೂ ವಿಶೇಷವಾಗಿ ಶ್ರೀ ಎಚ್‌.ಎನ್‌. ಸುರೇಶ್‌ ಅವರು 
ಈ ಯೋಜನೆಯಲ್ಲಿ ಆಸಕ್ತಿ ವಹಿಸಿದ್ದಾರೆ. ಕರ್ನಾಟಕದ ಖ್ಯಾತ ಲೇಖಕರು ಈ ಕನ್ನಡ 
ಕೈಂಕರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಭಾಷಾಂತರಗಳನ್ನು ಮಾಡಿ ಕೊಟ್ಟಿದ್ದಾರೆ. 

ಖ್ಯಾತ ಕನ್ನಡ ವಿದ್ವಾಂಸರೂ, ಕುವೆಂಪು ಕನ್ನಡ ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರೂ 
ಆಗಿರುವ ಡಾ. ಪ್ರಧಾನ್‌ ಗುರುದತ್ತ ಅವರು ಈ ಪುಸ್ತಕಗಳ ಪ್ರಕಟಣೆಯ ಭಾರವನ್ನು 
ವಹಿಸಿಕೊಂಡು ನಮಗೆ ಕಳೆದ ವರ್ಷ ೨೫ ಪುಸ್ತಕಗಳನ್ನು ಹೊರತಂದಿದ್ದಲ್ಲದೆ, ಈ ವರ್ಷ ಇನ್ನೂ 
೨೫ ಪುಸ್ತಕಗಳನ್ನು ಪ್ರಕಟಿಸಿ ನಮ್ಮನ್ನು ಉಪಕರಿಸಿದ್ದಾರೆ. ಇಷ್ಟು ಶೀಘ್ರದಲ್ಲಿ ಈ ಪುಸ್ತಕಗಳು 
ಪ್ರಕಟವಾಗುತ್ತಿರುವುದಕ್ಕೆ ಅವರ ಆಸಕ್ತಿ ಮತ್ತು ಕಾರ್ಯಶೀಲತೆಯೇ ಮುಖ್ಯ ಕಾರಣ. 
ಅವರಿಗೆ ಭಾರತೀಯ ವಿದ್ಯಾಭವನದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. 

ಇದು ಇ.ಟಿ. ಶಂಕರನ್‌ ಕುಟ್ಟಿ ಅವರ ಪpiritual Personages of 
Our Country ಪುಸ್ತಕದ ಕನ್ನಡ ಅನುವಾದ. "ನೂರೊಂದು ಪ್ರಾಚೀನ ಯಷಿಗಳ 
ಕಿರು ಪರಿಚಯ' ಎಂಬ ಹೆಸರಿನಲ್ಲಿ ಇದನ್ನು ಅನುವಾದಿಸಿರುವವರು ಶ್ರೀಮತಿ 
ಲಲಿತಾ ಶಾಸ್ತ್ರಿ ಅವರಿಗೆ ನಮ್ಮ ಕೃತಜ್ಞತೆಗಳು. ಈ ಪುಸ್ತಕವನ್ನು ಕನ್ನಡಿಗರು ಆದರದಿಂದ 
ಬರಮಾಡಿಕೊಳ್ಳುತ್ತಾರೆಂದು ನಾವು ಆಶಿಸುತ್ತೇವೆ. 


ಎನ್‌. ರಾಮಾನುಜ ಎ. ವಿ. ನರಸಿಂಹಮೂರ್ತಿ 
ಅಧ್ಯಕ್ಷರು ಅಧ್ಯಕ್ಷರು, ವಿದ್ಯಾಭವನ, ಮೈಸೂರು 
ವಿದ್ಯಾಭವನ, ಕರ್ನಾಟಕ ಪ್ರಧಾನ ಸಂಪಾದಕ 


X 


ಕುಲಪತಿಗಳ ಪ್ರಸ್ತಾವನೆ 


ಮುಂಬಯಿಯಲ್ಲಿರುವ ಭಾರತೀಯ ಸಂಸ್ಕೃತಿ ಅಧ್ಯಯನ ಸಂಸ್ಥೆ ಅಂದರೆ, 
ಭಾರತೀಯ ವಿದ್ಯಾಭವನಕ್ಕೆ ಒಂದು ಬುಕ್‌ ಯೂನಿವರ್ಸಿಟಿಯ ಅವಶ್ಯಕತೆ ಇತ್ತು. 
ಇದು ಪ್ರಕಟಿಸಿರುವ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ, ಉನ್ನತ ಶಿಕ್ಷಣವನ್ನು 
ಹೊಂದಿದಂತೆ ಆಗಬೇಕೆನ್ನುವುದೇ ಮುಖ್ಯ ಉದ್ದೇಶ. ಭಾರತೀಯ ಸಂಸ್ಕೃತಿಯ 
ಆಳವಾದ ಬೇರುಗಳನ್ನು ಜನಗಳಿಗೆ ತಿಳಿಸುವ ಉದ್ದೇಶವೇ ಇದರ ಮುಖ್ಯ ಗುರಿ. 
ಮೊದಲನೆಯ ಹಂತದಲ್ಲಿ ಒಂದು ನೂರು ಪುಸ್ತಕಗಳನ್ನು ಕೈಗೆತ್ತಿಕೊಂಡು ಅದರಲ್ಲಿಯೂ 
೫೦ ಪುಸ್ತಕಗಳನ್ನು ತಕ್ಷಣವೇ ಪ್ರಕಟಿಸುವ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಪ್ರತಿ 
ಪುಸ್ತಕವೂ ೨೦೦ರಿಂದ ೨೫೦ ಪುಟಗಳಷ್ಟಿದ್ದು, ಇದರ ಬೆಲೆ ಎರಡು ರೂಪಾಯಿಗಳೆಂದು 
ನಿರ್ಧರಿಸಲಾಯಿತು. 

ಈ ಪುಸ್ತಕಗಳನ್ನು ಇಂಗ್ಲಿಷಿನಲ್ಲಿ ಮಾತ್ರವಲ್ಲದೆ, ಇತರ ಭಾರತೀಯ ಭಾಷೆಗಳಾದ 
ಹಿ೦ದಿ, ಬ೦ಗಾಳಿ, ಗುಜರಾತಿ, ಮರಾಠಿ, ತಮಿಳು, ತೆಲುಗು, ಕನ್ನಡ ಮತ್ತು 
ಮಲಯಾಳಂಗಳಲ್ಲಿಯೂ ಪ್ರಕಟಿಸುವುದೆಂದು ತೀರ್ಮಾನಿಸಲಾಯಿತು. 

ಈ ರೀತಿಯ ೯೦೦ ಪುಸ್ತಕಗಳ ಪ್ರಕಟನೆಗೆ ಸಾಕಷ್ಟು ಧನ ಹಾಗೂ ಅಖಿಲ 
ಭಾರತ ಸಂಸ್ಥೆಯ ಅವಶ್ಯಕತೆ ಇದೆ. ವಿದ್ಯಾಭವನವು ಇದನ್ನು ಸಫಲಗೊಳಿಸುವಲ್ಲಿ 
ಸಾಕಷ್ಟು ಶ್ರಮ ವಹಿಸುತ್ತಿದೆ. 

ಆಧುನಿಕ ಜ್ಞಾನದಡಿಯಲ್ಲಿ ಹಾಗೂ ನಮ್ಮ ಇಂದಿನ ಅವಶ್ಯಕತೆಗನುಗುಣವಾಗಿ 
ಭಾರತೀಯ ಸಂಸ್ತ ತಿಯನ್ನು ಸಮಗ್ರವಾಗಿ ತಿಳಿಸುವುದೇ ಭಾರತೀಯ ವಿದ್ಯಾಭವನದ 
ಮೂಲ ಗುರಿ. ಇದರಿ೦ದ ನಮ್ಮ ಸಂಸ್ಕೃತಿಯ ನಿಜವಾದ ಕ್ರಿಯಾಶೀಲ ರೂಪ 
ಹಾಗೂ ಮೌಲ್ಯಗಳನ್ನು ತಿಳಿಸುವುದು ಸಾಧ್ಯವಾಗುತ್ತದೆ. 

ನಮ್ಮಗುರಿಯನ್ನು ಇನ್ನೂ ವಿಶದವಾಗಿ ತಿಳಿಸಲು ಯತ್ನಿಸುತ್ತೇನೆ. ಪ್ರತಿಯೊಬ್ಬನಿಗೂ 
ತನ್ನ ಶಕ್ತಿ ಮತ್ತು ಗುಣಗಳಿಗನುಗುಣವಾಗಿ ತನ್ನ ಘನತೆಗೆ ತಕ್ಕಂತೆ ಸಾಮಾಜಿಕ 
ಸ್ಥಿತಿಗಳನ್ನು ಕಂಡುಕೊಳ್ಳುವುದನ್ನು ನಾವು ಬಯಸುತ್ತೇವೆ; ವೈಯಕ್ತಿಕ ಪ್ರಯತ್ನ ಹಾಗೂ 
ಸಾಮಾಜಿಕ ಸಂಬಂಧಗಳನ್ನು ನಮ್ಮ ಮೌಲ್ಯದಡಿಯಲ್ಲಿ ನಿರಂತರವಾಗಿ ಸಾಧಿಸುವುದನ್ನು 
ನಾವು ಆಶಿಸುತ್ತೇವೆ; ಜೀವನ ಕಲೆಯನ್ನು ನಮ್ಮ ಪರಿಮಿತಿಯನ್ನು ದಾಟ ಸಾಧಿಸುವುದರ 
ಮೂಲಕ ಮಾನವನು ದೈವದ ಸಾಧನವಾಗಿ, ಅವನನ್ನು ಎಲ್ಲರಲ್ಲಿಯೂ ಎಲ್ಲವನ್ನೂ 
ಅವನಲ್ಲಿಯೂ ಕಾಣುವಂತೆ ಮಾಡುವುದೇ ನಮ್ಮ ಗುರಿ. 

ಪ್ರಪಂಚ ನಮ್ಮ ಜೊತೆ ವಿಶೇಷವಾಗಿದೆ. ಪುಸ್ತಕಗಳು ನಮಗೆ ಬೋಧಿಸುವಂತೆ, 
ಇನ್ಯಾವುದೂ ನಮಗೆ ಸುಂದರ ಹಾಗೂ ಆಕಾಂಕ್ಷೆಯ ಜೀವನವನ್ನು ತೋರಲಾರರು. 

ಆದುದರಿಂದ, ಈ ಮಾಲಿಕೆಯಲ್ಲಿ, ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯವನ್ನು 
ಪ್ರತಿಬಿಂಬಿಸುವ ಕೃತಿಗಳನ್ನು, ಎಲ್ಲರಿಗೂ ಸುಲಭವಾಗಿ ದೊರಕುವಂತೆ ಪ್ರಕಟಿಸಲು 
ಉದ್ದೇಶಿಸಲಾಗಿದೆ. ಪ್ರಪಂಚದ ಇತರ ಸಾಹಿತ್ಯಗಳಲ್ಲಿ ನಾವು ಗೌರವಿಸುವ ಮೌಲ್ಯಗಳ 
ಈ ಗುಣಗಳು ಕಂಡುಬಂದರೆ ಅವುಗಳನ್ನೂ ಇದರಲ್ಲಿ ಸೇರಿಸಿಕೊಳ್ಳಲಾಗುವುದು. 


೫೪1 


ಈ ರೀತಿಯ ಸಾಹಿತ್ಯ ವಾಹಿನಿಯು ಬೇರೆ ಬೇರೆ ಭಾಷೆಗಳ ಮೂಲಕ ಹರಿದು ಬಂದರೂ, 


ಅವುಗಳಲ್ಲಿ ಒಂದೇ ಗುರಿ ಮತ್ತು ಆಕಾಂಕ್ಷೆ ಕಾಣಬರುತ್ತದೆ. ಆದುದರಿ೦ದ ಇದು ಪೌರ್ವಾತ್ಯ 


ಅಥವಾ ಪಾಶ್ಚಿಮಾತ್ಯ ಓದುಗರಿಗೆ ಭಾರತದ ಆಂತರ್ಯವನ್ನು ತಿಳಿಯುವ ಹಾಗೂ 
ಪ್ರಪಂಚದ ಚಿಂತನೆಯನ್ನು ತಿಳಿಸುವ ಸಾಧನವಾಗುತ್ತದೆ ಎಂದು ಭಾವಿಸಲಾಗಿದೆ. 

ಇದಕ್ಕನುಗುಣವಾಗಿ ಬುಕ್‌ ಯೂನಿವರ್ಸಿಟಿಯ ಮೊದಲನೆಯ ಪುಸ್ತಕ, ಅತ್ಯಂತ 
ಶ್ರೇಷ್ಠ ವಿದ್ವಾಂಸರಾದ ಶ್ರೀ ರಾಜಗೋಪಾಲಾಚಾರಿಯವರ "ಮಹಾಭಾರತ' ಪಕಟ 
ವಾಗಿರುವುದು ನಮ್ಮ ಸುಯೋಗ; ಎರಡನೆಯ ಪುಸ್ತಕ ಇದರ ಒಂದು ಭಾಗವಾದ, ಖ್ಯಾತ 
ನ್ಯಾಯವಾದಿಗಳೂ " ತತ್ವಶಾಸ್ತ್ರವಿದರೂ ಆದ ಎಚ್‌. ವಿ. ದವೆಯವರಿಂದ ರಚಿತವಾದ 
ಭಗವದ್ಗೀತೆ. ಇಲ್ಲಿ ಇಲ್ಲದ್ದು ಇನ್ನೆಲ್ಲಿಯೂ ಇರದು ಎಂದು ಮಹಾಭಾರತವನ್ನು ಕುರಿತು 
ಹೇಳಲಾಗಿತ್ತು ಇಪ್ಪತ್ತೈದು ಶತಮಾನಗಳಾದ ನಂತರವೂ ನಾವು ಇದೇ ಮಾತನ್ನು 
ಪುನರುಚ್ಚರಿಸಬಹುದು. ಯಾರಿಗೆ ಮಹಾಭಾರತವು ಗೊತ್ತಿಲ್ಲವೋ, ಅವರಿಗೆ ಆತ್ಮದ. 
ಆಳ ಮತ್ತು ಎತ್ತರ ತಿಳಿದಿಲ್ಲ; ಅಂತಹವರು ಜೀವನದ ಕಷ್ಟ-ಸುಖಗಳಿಂದ ಹಾಗೂ 
ವೈಭವದಿಂದ ವಂಚಿತರಾಗಿರುತ್ತಾರೆ. 

ಮಹಾಭಾರತವು ಕೇವಲ ಒಂದು ಮಹಾಕಾವ್ಯವಲ್ಲ; ವೀರ ರಮಣಿಯರ 
ಹಾಗೂ ಪುರುಷರ, ಅದರಲ್ಲಿಯೂ ದೈವಾಂಶ ಸಂಭೂತರಾದ ಕೆಲವರ ಮಹಾಗಾಥೆ, 
ಜೀವನದ ಗುರಿಯನ್ನು ತೋರಿಸುವ ಪೂರ್ಣ ಸಾಹಿತ್ಯವದು; ಸಾಮಾಜಿಕ ಹಾಗೂ 
ಮೌಲಿಕ ಸಂಬಂಧಗಳ ತಾತ್ವಿಕ ಚಿಂತನೆ; ಅದೊಂದು ಸರಿಸಾಟಿಯಿಲ್ಲದ ಮಾನವನ 
ಸಮಸ್ಯೆಗಳ ಕುರಿತಾದ ಚಿಂತನೆ; ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಅದರ ಮುಖ್ಯ ತಿರುಳು 
ಗೀತೆ. ಇದೊಂದು ಅತ್ಯಂತ ಉದಾತ್ತವಾದ ಪವಿತ್ರಗ್ರಂಥ: ಇದರ ಹನ್ನೊಂದನೆಯ 
ಅಧ್ಯಾಯದಲ್ಲಿ ಅದ್ಭುತವಾಗಿ ಭವಿಷ್ಯದ ದರ್ಶನವೇ ಆಗುತ್ತದೆ ಎಂಬುದನ್ನು ಇತ್ತೀಚೆಗೆ 
ವಿಶ್ವದ ಜನ ತಿಳಿಯಲು ಆರಂಭಿಸಿದ್ದಾರೆ. 

ಇಂತಹ ಉತ್ತಮ ಪುಸ್ತಕಗಳಿಂದ ಮಾತ್ರ ನಮ್ಮ ನಿಜವಾದ ಸಂಸ್ಕೃತಿಯ ನೆಲೆ 
ತಿಳಿಯಬರುತ್ತದೆ ಮತ್ತು ನಮ್ಮ ಆಧುನಿಕ ಜೀವನದ ಸಂಘರ್ಷಗಳಿಗೆ ಒಂದು ದಿನ 
ಸಾಮರಸ್ಯವನ್ನು ಒದಗಿಸುತ್ತದೆ. 

ಭವನದ ಈ ಕಾರ್ಯವನ್ನು ಸಫಲಗೊಳಿಸುವಲ್ಲಿ ಸಹಾಯ ಹಸ್ತ ನೀಡಿರುವ 
ಎಲ್ಲರನ್ನೂ ನಾನು ಮನಸಾರೆ ವಂದಿಸುತ್ತೇನೆ. 


ಕೆ.ಎಂ. ಮುನ್ನಿ 


ಶ್ರೇಷ್ಠರಾದ ಮತ್ತು ಸರಿಸಾಟಿಯಿಲ್ಲದ ನಮ್ಮ ಯಷಿಗಳು ನಮ್ಮ ಪರಂಪರೆಯ 
ಸಾಂಕೇತಿಕ ಚೇತನಗಳು. 

ಈ ಯಷಿಗಳಿಗೆ ಸಂಬಂಧಿಸಿದ ಕಥೆಗಳು ಸಾವಿರಾರು ವರ್ಷಗಳ ಪ್ರಾಚೀನತೆ 
ಹೊಂದಿದ್ದು, ಇವುಗಳನ್ನು ಸ್ಮೃತಿ, ಇತಿಹಾಸ ಮತ್ತು ಪುರಾಣಗಳಲ್ಲಿ ವಿವರವಾಗಿ 
ಹೇಳಲಾಗಿದೆ. 

ಈ ಪುಸ್ತಕದಲ್ಲಿ ಪ್ರತಿಯೊಬ್ಬ ಯಷಿಗೂ ಸಂಬಂಧಿಸಿದ ಕಥೆಗಳನ್ನು ವಿವರಿಸಿದ್ದೇನೆ. 
ಇದರಿಂದ ಇವರ ಶ್ರೇಷ್ಠ ವ್ಯಕ್ತವಾಗುತ್ತದೆ. ಆದುದರಿಂದ ವರ್ಣನಾತ್ಮಕ ವಿವರಣೆಗಳನ್ನು 
ಕೈಬಿಟ್ಟಿದ್ದೇನೆ. 

ನೂರೊಂದು ಖಷಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಹೆಕ್ಕಿ ತೆಗೆದು, ಅದನ್ನು 
ಸಂಕಲಿಸಿ, ಸಂಗ್ರಹರೂಪದಲ್ಲಿ ಈ ಪುಸ್ತಕದಲ್ಲಿ ಅಕಾರಾದಿಯಾಗಿ ನೀಡಿದ್ದೇನೆ. ಈ 
ವಿವರಗಳನ್ನು ಮೂಲಗ್ರಂಥಗಳಿಂದ ಆರಿಸಿಕೊಂಡಿದ್ದೇನೆ. 

ಈ ಪುಸ್ತಕ ಯುವ ತಲೆಮಾರಿನವರಿಗೆ ಅರ್ಪಿಸಿದ್ದೇನೆ. ಈ ಯಷಿಗಳು ತಮ್ಮ 
ಜೀವನದ ಆರಂಭದಲ್ಲೇ ಲೌಕಿಕ ಜೀವನವನ್ನು ತ್ಯಜಿಸಿ, ಹತ್ತಾರು ವರ್ಷಗಳ ಕಾಲ 
ಧ್ಯಾನವನ್ನಾಚರಿಸಿ, ತಮ್ಮ ಅನುಭವದಿಂದ ಜ್ಞಾನವನ್ನು ಪಡೆದರು. ಇದನ್ನು ತಮ್ಮ 
ಶಿಷ್ಯರಿಗೆ ಬೋಧಿಸುವುದರ ಮೂಲಕ ತಮ್ಮ ಆಧ್ಯಾತ್ಮಿಕ ಅಂತಸ್ತನ್ನು ವರ್ಧಿಸಿಕೊಂಡರು- 

ಈ ಸಣ್ಣ ಪರಿಚಯಾತ್ಮಕ ಸಂಗಹದಿಂದ ಓದುಗರಿಗೆ - ಇದು ಶಿಕ್ಷಣವನ್ನು 
ಒದಗಿಸಿ, ಇದರಿ೦ದ ಅವರಲ್ಲಿ ಕುತೂಹಲ ಹೆಚ್ಚಿ ಸ್ಮತಿ ಸ ಸಾಹಿತ್ಯವನ್ನು ಓದುವಂತಾಗಲಿ 
ಎಂದು ಹಾರೈಸುತ್ತೇನೆ. ಇದರಿಂದ ನಮ್ಮ ಯಷಿಗಳ ಶ್ರೇಷ್ಠತೆಯ ಪೂರ್ಣ ಪರಿಚಯ 
ವಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ. 


ಕೃತಜ್ಞತೆ 


ಈ ಪುಸ್ತಕದಲ್ಲಿ ತಿಳಿಸಿರುವ ವಿಷಯ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು. ಈ 
ಕ್ಷೇತ್ರದಲ್ಲಿ ನನ್ನ ಅಜ್ಞಾನ ಅಥವಾ ಸಾಕಷ್ಟು ವಿಷಯ ಸಂಗ್ರಹಿಸಬೇಕಾಯಿತು. ಒಂದು 
ವಿಧದಲ್ಲಿ ನೋಡಿದರೆ ಇಲ್ಲಿರುವ ವಿಷಯವೆಲ್ಲ ಮೇಲೆ ತಿಳಿಸಿದ ಅಮೂಲ್ಯ ಗ್ರಂಥಗಳಿಂದ 
ಸಂಗ್ರಹಿಸಿದ ವಿಚಾರವೇ ಆಗಿದೆ. ನನ್ನ ಪ್ರಾಮಾಣಿಕ ಪ್ರಯತ್ನವೆಂದರೆ ನನ್ನ ಗುರಿ 
ಮತ್ತು ಉದ್ದೇಶಕ್ಕೆ ಪೂರಕವಾಗಿ ಮಂಡಿಸುವುದೇ ಆಗಿದೆ. ನನ್ನ ಆದ್ಯ ಕರ್ತವ್ಯವೆಂದರೆ 


ಈ ಗ್ರಂಥಕರ್ತರಿಗೆ, ಪ್ರಕಟನಾಕಾರರಿಗೆ ವೈಯಕ್ತಿಕ ಕೃತಜ್ಞತೆಗಳನ್ನು ಸಲ್ಲಿಸುವುದೇ 
ಆಗಿದೆ. 

ಅದ್ವೈತ ಆಶ್ರಯ, ಮಾಯಾಔತಿ, ಪಿತೋರ್‌ಘರ್‌, ಹಿಮಾಲಯ. 

ಭವನ್ಸ್‌ ಬುಕ್‌ ಯೂನಿವರ್ಸಿಟಿ, ಮುಂಬೈ. 

ಚಿನ್ಮಯ ಮಿಷನ್‌, ಮುಂಬೈ ಮತ್ತು ಚೆನ್ನೈ. 

ಕಲ್ಯಾಣ ಕಲ್ಪತರು, ಗೋರಖ್‌ಪುರ, ಉತ್ತರಪ್ರದೇಶ. 

ರಾಮಕೃಷ್ಣಮಠ, ಚೆನ್ನೈ, ಕೊಲ್ಕೊತ್ತಾ, ತ್ರಿಶೂರ್‌. 

ಶಂಕರಮಠ, ಕ೦ಜೀಪುರಮ್‌, ಶೃಂಗೇರಿ. 

ಶಿರ್ದಿ ಸಂಸ್ಥಾನ, ಶಿರ್ದಿ. 

ಬುಕ್ಸ್‌ ಫಾರ್‌ ಆಲ್ಟ್‌, ಡೆಲ್ಲಿ. 


ಈ ಕೆಲಸ ಕೈಗೊಳ್ಳಲು ನನ್ನನ್ನು ಪ್ರೋತ್ಸಾಹಿಸಿದ ಚೆನ್ನೈ ಭಾರತೀಯ 
ವಿದ್ಯಾಭವನದ ಉಪನಿರ್ದೇಶಕರಾದ ಶ್ರೀ ಕೆ.ಎನ್‌. ರಾಮಸ್ವಾಮಿಯವರಿಗೆ ನನ್ನ 
ಆಳವಾದ ಮೆಚ್ಚುಗೆಯನ್ನು ತಿಳಿಸುತ್ತೇನೆ. ಚೆನ್ನೆತಿನ ಶ್ರೀಮತಿ ಉಷಾ ಮಾಧವನ್‌ 
ಮತ್ತು ಆಕೆಯ ಸಹೋದ್ಯೋಗಿಗಳಿಗೆ ಈ ಪುಸ್ತಕದ ಪ್ರಕಟಣೆಗೆ ಮಾಡಿದ ಸಹಾಯ 
ಸಹಕಾರಗಳಿಗೆ ಆಭಾರಿಯಾಗಿದ್ದೇನೆ. 

ಇ.ಟಿ. ಶಂಕರನ್‌ ಕುಟ್ಟಿ 


© ಈ 


೫ ರದಿ 


ಪರಿವಿಡಿ 


ಮುನ್ನುಡಿ 

ಸಂದೇಶ 

ಹಾರೈಕೆ 

ಪ್ರಾಸ್ತಾವಿಕ ನುಡಿ 
ಪೀಠಿಕೆ 

ಅರಿಕೆ 

ಕುಲಪತಿಗಳ ಪ್ರಸ್ತಾವನೆ 
ಪ್ರಸ್ತಾವನೆ 

ಕೃತಜ್ಞತೆ 


ಪೀಠಿಕೆ 

ವಂಶವೃಕ್ಷ 

ಮಹಾವಿಷ್ಣು ಯಷಿಯಾಗಿ ಅವತಾರ ಮಾಡಿದ್ದು 
ನೂರೊಂದು ಪುರಾತನ ಯಷಿಗಳ, ಸಂತರ, 
ತಾಪಸಿಗಳ ಒಂದು ಕಿರು ಪರಿಚಯ 


. ಖಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು 


ಯಷಿಗಳ ಆಶ್ರಮಗಳು 


vii 
viii 
IX 

೫1 
೫11 
XV 
೫1೪11 
೫೪೫111 


೧೨ 


೧೪ 
೫೨ 
೭೨ 


Blank 


ನೂರೊಂದು ಪ್ರಾಚೀನ ಯಷಿಗಳ 
ಕಿರು ಪರಿಚಯ 


bs 


೧. ಪೀಠಿಕೆ 


ನಮ್ಮದೇ ದೇಶ ಭಾರತ - ಯಷಿಗಳ ಪುಣ್ಯಭೂಮಿ. ಖಷಿ ಎನ್ನುವ 
ಪದವು ಸಂಸ್ಕೃತ ಪದ "ದೃಶ್‌' - ಅಂದರೆ ನೋಡುವುದು ಎಂದು ಅರ್ಥ - 
ಎಂಬುದರಿಂದ ವ್ಯತ್ತನ್ನವಾಗಿದೆ. ಈ ನೂರಾರು ಖಷಿಗಳದ್ದು ಕಠಿಣ ತಪಸ್ಸಿನ 
ಫಲದಿಂದ ವಿಕಸಿಸಿದ ಬಹು ಉನ್ನತ ವ್ಯಕ್ತಿಗಳ ಸಮೂಹ. ಅವರು ವಿಶೇಷವಾಗಿ 
ವೇದಕಾಲದಲ್ಲಿ - ಅಂದರೆ ಕ್ರಿಪೂ. ೨೫೦೦ಕ್ಕೂ ಮುಂಚೆ ವಾಸಿಸಿದವರು; 
ಅವರಿಗೇ ಅಭೂತಪೂರ್ವವಾದ ಆಧ್ಯಾತ್ಮಿಕ ಹಾಗೂ ದೈವಿಕ ಶಕ್ತಿಗಳಿದ್ದುವು. ಅವರಿಗೆ 
ತಮ್ಮ ಅ೦ತಃಚಕ್ಷುಗಳಿಂದ ಕಾಣುವ, ಒಳಕಿವಿಗಳಿಂದ ಕೇಳುವ ಅಥವಾ ತಮ್ಮ 
ಹೃದಯದಿಂದ ಗ್ರಹಿಸುವ, ಪರಮ ಪುರುಷನಿಂದ ನೇರವಾಗಿ ತಿಳಿಯಪಡಿಸಿದ 
ಶಾಶ್ವತ ಸತ್ಯವನ್ನು ಕಾಣುವ ಅತೀತ, ಅಪೌರುಷೇಯ ಶಕ್ತಿ ಇತ್ತು. ಇಂತಹ 
ಅನುಪಮ ಶಕ್ತಿ ಪಡೆದಿದ್ದರಿಂದ ಅವರನ್ನು ದಷ್ಟಾರರೆಂದೂ ಕಾಲಜ್ಞಾನಿಗಳೆಂದೂ 
ಪರಿಗಣಿಸುತ್ತಿದ್ದರು. 

ಈ ವೇದವು ಅಥವಾ ದೈವಪೇರಿತ ಜ್ಞಾನವು ಪ್ರಪಂಚದಲ್ಲಿನ ಅತಿ ಪ್ರಾಚೀನವಾದ 
ಧಾರ್ಮಿಕ ಗ್ರಂಥವೆಂದು ಭಾವಿಸುತ್ತಾರೆ. ಅವರಿಗೆ ಈ ಜ್ಞಾನವು ಮೊಟ್ಟಮೊದಲಿಗೆ 
ಮಂತ್ರಗಳ ರೂಪದಲ್ಲಿ ಪರಮಾತ್ಮನಿಂದ ನೇರವಾಗಿ ತಿಳಿದು ಬ೦ತು. ಈ ಅಲೌಕಿಕ 
ಶಕ್ತಿಯಿಂದ ಈ ಜ್ಞಾನವನ್ನು ಪಡೆದವರನ್ನು ಮಂತ್ರದ್ರಷ್ಟಾರರೆಂದೂ ಅಥವಾ ಮಂತ್ರ 
ಖಷಿಗಳೆಂದು ಕರೆಯುವುದು ವಾಡಿಕೆ. 

ಭಗವದ್ಗೀತೆಯ ಎರಡನೇ ಅಧ್ಯಾಯ ೫೬ನೇ ಶ್ಲೋಕದ ಪ್ರಕಾರ (೨.೫೬) 
ಯಷಿ ಎಂದರೆ “ಅವನು ದುಃಖಗಳಿಂದ ಕಂಗೆಡುವುದಿಲ್ಲ, ಸುಖಗಳಿಗಾಗಿ ಆಶೆ 
ಪಡುವವನಲ್ಲ. ವ್ಯಾಮೋಹ, ಭಯ, ರೋಷ ಇವುಗಳನ್ನು ಬಿಟ್ಟು ಬುದ್ಧಿಯನ್ನು 
ಅಲುಗಾಡಿಸದಂತೆ ಸ್ಥಿರವಾಗಿ ಉಳಿಸಿಕೊಂಡಿರುವವನಿಗೆ” ಮುನಿ ಇಲ್ಲವೆ ಖುಷಿ 
ಹೆಸರು ಸಲ್ಲುತ್ತದೆ. 

ಅಷ್ಟಾವಕಗೀತೆ(ಲ.೩ ಮತ್ತು ೮.೪)ಯ ಪ್ರಕಾರ ಯಾರ ಬುದ್ಧಿ ಆಸೆ 
ಆಮಿಷಗಳಿಂದ ವಿಚಲಿತವಾಗುವುದಿಲ್ಲವೋ ಯಾರ ಜ್ಞಾನೇಂದ್ರಿಯಗಳು 
ಹಿಡಿತದಲ್ಲಿದೆಯೋ ಯಾರು ಸಾಧು, ನಿರ್ಮಲನಾದವನೂ, ಕೃಪಣನಲ್ಲದವನೂ, 


೨ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಆಹಾರದ ಆಶೆಯಿಲ್ಲದವನೂ (ನಿರ್ಮಲ) ಪರಿಶುದ್ಧವಾದ ನಿಶ್ಚಲ ಮನಸ್ಸಿನವನೂ, 
ತನ್ನಲ್ಲೇ ತಾನು ಆಶ್ರಯ ಪಡೆದವನೂ ಆದವನೊಬ್ಬನೇ ಖಷಿ. ಮತ್ತೆ ಈ 
ಯಷಿಯು ಸದಾ ಜಾಗೃತನಾಗಿರುವ ಘನ ಪಾಂಡಿತ್ಯವುಳ್ಳ ಮತ್ತು ನಿಶ್ಚಲ ಮನಸ್ಸಿನವನೂ 
ಆಗಿದ್ದುದಲ್ಲದೇ ತನ್ನ ಮನಸ್ಸು ಇಂದ್ರಿಯಗಳನ್ನು ಜಯಿಸಿದವನೂ, ಎಲ್ಲರನ್ನು 
ಗೌರವದಿಂದ ಕಾಣುವ ವಿನಯಶೀಲನೂ ಆಗಿರುತ್ತಾನೆ. ಆತ ಸ್ನೇಹಯುತವಾದ 
ಸನ್ನಡತೆಯುಳ್ಳವನೂ, ದಯಾಶೀಲನೂ ಆಗಿರುವುದಷ್ಟೇ ಅಲ್ಲದೆ, ದೂರದೃಷ್ಟಿಯುಳ್ಳವ 
ನಾಗಿರುತ್ತಾನೆ. 

ಈ ಯಷಿಯಾದವನು ವಿನಯಶೀಲ, ಅಹಿಂಸಾವಾದಿ ಹಾಗೂ ಎಲ್ಲರೊಡನೆ 
ತಾಳ್ಮೆಯಿ೦ದಿರುವವನು. ಈತ ಸತ್ಯಸಂಧ, ನಿಷ್ಪಕ್ಷಪಾತಿ. 


ಎಲ್ಲರಿಗೂ ಉಪಕಾರಿ 

ಸನಾತನ ಧರ್ಮದ ಗ್ರಂಥಗಳಲ್ಲಿ ಕಾಣಿಸಿಕೊಂಡಿರುವ ಪ್ರಸಿದ್ಧ ಖುಷಿಗಳು 
ಬ್ರಹ್ಮದೇವನ ಉದ್ದೇಶದಿಂದ ಜನ್ಮತಾಳಿದರೆಂದೂ ಅವರನ್ನು ಬ್ರಹ್ಮದೇವನ ಮಾನಸ 
ಪುತ್ರರೆಂದೂ ಗುರುತಿಸಿಕೊಂಡಿದ್ದರು. 

ಬ್ರಹ್ಮನ ವಂಶವೃಕ್ಷವನ್ನು ಮುಂದೆ ಎರಡನೆಯ ಭಾಗದಲ್ಲಿ ಕೊಡಲಾಗಿದೆ. 
ಇವರಲ್ಲಿ ಕೆಲವರು ಅಪ್ಪಟ (ಶುದ್ಧ) ಬ್ರಹ್ಮಚಾರಿಗಳಾದರೂ ಮತ್ತೆ ಕೆಲವರು 
ಪರಿಶುದ್ಧವಾದ ಹಾಗೂ ಸಂಯಮದ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದರು. 
ಉಪದೇವತೆ ಅಥವಾ ದೇವತೆಗಳಂತೆ ಈ ಭೂಮಿಯ ಉದ್ದಗಲಕ್ಕೂ 
ಸಂಚರಿಸುತ್ತಿದ್ದರು. ಹಾಗೂ ಪ್ರಪಂಚದ ಯಾವ ಪ್ರದೇಶಕ್ಕಾದರೂ ನೇರವಾಗಿ 
ಪ್ರವೇಶಿಸುವ ಅವಕಾಶವಿತ್ತು. 

ಯಷಿಗಳು ನಾನಾ ತರಹದ ಭಿನ್ನ ಸ್ವಭಾವದವರಾಗಿದ್ದರು. ಪ್ರತಿಯೊಬ್ಬ 
ಯಷಿಗೂ ತನ್ನ ಹೆಸರಿನ ಮೊದಲು ಒಂದು ಶಿರೋನಾಮೆ (ಪದವಿ) ಸೂಚಕದಿಂದ 
ಅವರಿಗಿದ್ದ ಗೌರವ ಅಥವಾ ಸರ್ವಶ್ರೇಷ್ಠತ್ವ ಇಲ್ಲವೆ ಮಹತ್ವದ ಪ್ರತೀಕವಾಗಿತ್ತು. 

ಸನತ್‌ ಕುಮಾರ, ನಾರದ, ಬೃಹಸ್ಪತಿ ಯುಷಿಗಳನ್ನು ದೇವ ಯಷಿಗಳಂದು 
ಅಥವಾ ಸ್ಪರ್ಗದ ದೇವತೆಗಳು, ಉಪದೇವತೆಗಳಲ್ಲಿನ ಯಷಿಗಳಂದು ಕರೆಯುತ್ತಿದ್ದರು. 
ವಸಿಷ್ಠ, ವಿಶ್ವಾಮಿತ್ರ ಮತ್ತು ಯಾಜ್ಞವಲ್ಯ್ಯರನ್ನು ಬ್ರಹ್ಮರ್ಹಿಗಳೆಂದೂ, ವಾಲ್ಮೀಕಿ, 
ವೇದವ್ಯಾಸ ಮತ್ತು ದತ್ತಾತ್ರೇಯರನ್ನು ಮಹರ್ಷಿ ಅಥವಾ ಶ್ರೇಷ್ಠ ಯಷಿಗಳೆಂದು 
ಕರೆಯುತ್ತಿದ್ದರು. ಅಲ್ಲದೆ, ಕಾಶೀರಾಜನಾದ ಅಜಾತ ಶತ್ರು ಭರತವರ್ಷದ ಅಂಬರೀಷ, 
ವಿದೇಹದ ಜನಕ ಮಹಾರಾಜ (ಇವರೆಲ್ಲರೂ ಅರಸರೇ) ಅವರನ್ನು ರಾಜರ್ಷಿ 
ಅಥವಾ ರಾಜಯೋಗ್ಯವಾದ ಮುನಿಗಳೆಂದು ಗುರುತಿಸಿ, ಗೌರವಿಸುತ್ತಿದ್ದರು. 


ಪೀಠಿಕೆ ೩ 


ಮುಖ್ಯವಾಗಿ ಯಷಿಗಳು ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. (ಅತ್ರಿ ಖಷಿ, 
ಆಂಗೀರ ಖಷಿ, ಪುಲಸ್ತ್ಯ ಯಷಿ); ಆದರೆ ಅನೇಕ ಯಷಿಗಳು ಕ್ಷತ್ರಿಯರೂ 
(ವಿಶ್ವಾಮಿತ್ರ, ರಿಭು, ಪರಶುರಾಮ ಮುಂತಾದವರು), ವೈಶ್ಯರು (ರೋಮಹರ್ಷಣ, 
ಆಸೂರಿ, ಆಲಂಬಿ ಮುಂತಾದವರು ಹಾಗೂ ಶೂದ್ರರು (ನಾರದ, ವ್ಯಾಸ, ವಾಲ್ಮೀಕಿ) 
ಈ ಪಂಗಡಗಳಿಗೆ ಸೇರಿದವರಾಗಿದ್ದರು. 

ಬರವಣಿಗೆ ರೂಢಿಯಿಲ್ಲದ ಕಾಲದಲ್ಲಿ ಪ್ರಾಚೀನ ಕಾಲದ ಜ್ಞಾನಿಗಳು ತಮ್ಮ 
ಶಿಷ್ಯವೃಂದದಲ್ಲಿ ಕೆಲವು ಶ್ರೇಷ್ಠರಾದವರನ್ನು ಆಯ್ದು ಅವರಿಗೆ ಮೌಖಿಕವಾಗಿ 
ಮಾನವನಿಗೆ ತಿಳಿದ ಉನ್ನತ ಸತ್ಯವನ್ನು ಅನೇಕ ವೇಳೆ ಮಂತ್ರಗಳ ಮೂಲಕ 
ಯಕ್‌ (ಕವನ ಇಲ್ಲವೆ ಪದ್ಮರೂಪದ ಮಂತ್ರಗಳು) ಯಜುಸ್‌ (ಗದ್ಯ ರೂಪದಲ್ಲಿನ 
ಮಂತ್ರಗಳು) ಕಲಿಸುತ್ತಿದ್ದರು. ಈ ಯಗ್‌ ಮತ್ತು ಯಜುಸ್‌ ಮಂತ್ರಗಳು ಆಳವಾದ 
ಅರ್ಥ ಹಾಗೂ ಮಹತ್ವವನ್ನೊಳಗೊಂಡಿವೆ. ಆದರೆ ಅವರು ವ್ಯಕ್ತಿಗತವಾಗಿ ಅಥವಾ 
ಸಾಮೂಹಿಕವಾಗಿ ಯಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದದ 
ರಚನಕಾರರಲ್ಲ. 

ಈ ಯಖುಷಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು- ಅವರ ವಿದ್ಯೆಯ 
ಸಾಧನೆಯಿಂದಾಗಿ ಅಥವಾ ಯಾವುದಾದರೂ ಒಂದು ವಿಷಯದ ಮೇಲೆ ಪ್ರಭುತ್ವ 
ಪಡೆದಿರುವ ಜ್ಞಾನ ಸಂಪತ್ತು ಇಲ್ಲವೆ ಉನ್ನತ ವಿವೇಚನಾ ಶಕ್ತಿ ಮತ್ತು ಪ್ರಾಮಾಣಿಕ 
ಕ್ರಿಯೆಗೆ, ಅವರ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳಗಾಗಿ. 

ಕೆಲವರು ವ್ಯಾಸ ಮಹರ್ಷಿಗಳ ಸಹವಾಸ ಮತ್ತು ಶಿಷ್ಕತ್ರದಿ೦ದ ಜ್ಞಾನವನ್ನು 
ಪಡೆದರು. ಅವರಲ್ಲಿ ಖಷಿಪೈಲ-ಯಗ್ಬೇದ, ಯಷಿ ಪೈಶಂಪಾಯನ ಯಜುರ್ವೇದ, 
ಯಷಿ ಜೈಮಿನಿ - ಸಾಮವೇದ, ಖಷಿ ಆಂಗೀರ (ಆಂಗ್ರೀಯ) ಅಥವಾ ಸುಮಂತು 
- ಅಥರ್ವವೇದ ಪ್ರಮುಖರಾದವರು) 

ಕೆಲವರು ಅಧ್ಯಾತ್ಮಿಕ ವ್ಯಕ್ತಿಗಳ ಅಥವಾ ಗುರುಗಳ ಸಲಹೆಯಿಂದ ಜ್ಞಾನವನ್ನು 
ಪಡೆದರು. (ನಾರದ ಮುನಿ; ಸನತ್‌ ಕುಮಾರ ಖುಷಿಯಿಂದ, ವಾಲ್ಮೀಕಿ ಯಷಿ 
ನಾರದಮುನಿಯಿಂದ, ಯಾಜ್ಞವಲ್ಕ್ಯರು ಭಗವಾನ್‌ ಸೂರ್ಯನಿಂದ.) 

ಕೆಲವರು ಸಾಹಿತ್ಯವನ್ನೊಳಗೊ೦ಡ ಗ್ರಂಥಗಳನ್ನು ರಚಿಸಿ ತಮ್ಮ ಜ್ಞಾನವನ್ನು 
ಇತರರಿಗೆ ಹಂಚಿದರು. (ಪತಂಜಲಿ ಯಷಿ ಯೋಗ ಶಾಸ್ತ್ರ, ಪರಾಶರ ಮುನಿ - 
ವಿಷ್ಣುಪುರಾಣ, ಖುಷಿ ಅತ್ರಿ - ಸ್ಮತಿಗಳನ್ನು ರಚಿಸಿದರು) 

ಮತ್ತೆ ಕೆಲವರು ಸಾಮಾನ್ಯ ಮಾನವನ ಪ್ರಗತಿಗೆ ಅನುಕೂಲವಾಗುವಂತಹ 
ಶೀಲ, ಹಾಗೂ ನೀತಿ ತತ್ವವನ್ನು ಬೋದಿಸುವ ಮಹಾಕಾವ್ಯವನ್ನು ರಚಿಸಿದರು. 
(ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನೂ, ಮಹರ್ಷಿವ್ಯಾಸರು ಭಾರತವನ್ನು 
ರಚಿಸಿದ್ದಾರೆ.) 


೪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಹಲವು ಯಷಿಗಳು ಶ್ರೋತೃಗಳ (ಆಲಿಸುವವರ) ಹಿತಕ್ಕೆ ಪೂರಕವಾಗುವಂತೆ 
ಭಗವಂತನ ಹಿರಿಮೆಯನ್ನು ಅತ್ಯುತ್ತಮವಾಗಿ ಕೊಂಡಾಡಿದ್ದಾರೆ (ಶುಕ ಮಹರ್ಷಿ 
ಪರೀಕ್ಷಿತ್‌ ರಾಜನಿಗೆ, ರೋಮಹರ್ಷಣ ಯಷಿ ಶೌನಕ ಮಹರ್ಷಿಗೆ, ಸೂತ ಮುನಿ 
ನೈಮಿಷಾರಣ್ಯ ಮುನಿಗಳಿಗೆ). 
ಕೆಲವರು ಎಂತಹ ಮಂತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆಂದರೆ- ಆ ಮಂತ್ರಗಳನ್ನು 
ಜಪಿಸಿದರೆ ಆತನಿಗೆ ಅಪಾರವಾದ ಒಳಿತಾಗುವುದು. ವಿಶ್ವಾಮಿತ್ರ ಯಷಿ- ಗಾಯತ್ರಿ 
ಮಂತ್ರ, ಜಮದಗ್ನಿ ಖಷಿ- ಸಸರ್ಪರಿ, ಅಗಸ್ತ್ಯ ಮುನಿ- ಬಲ ಮತ್ತು ಅತಿಬಲ 
ಮಹಾಮಂತ್ರ. 
ಕೆಲವು ಯಷಿಗಳು ರಾಜರ ಆಧ್ಯಾತ್ಮಿಕ ಲಾಭಕ್ಕಾಗಿ ಯಜ್ಞಯಾಗಾದಿಗಳನ್ನು 
ನೆರವೇರಿಸುವುದರಲ್ಲಿ ಪರಿಣತರಾಗಿದ್ದರು (ಶೌನಕ ಯಷಿ- ಬ್ರಹ್ಮಯಜ್ಞ ವ್ಯಗಪಾದ 
ಯಷ ಅಶ್ವಮೇಧಯಾಗ, ಯಷಿ ಖಷ್ಕಶೃಂಗ- ಪುತ್ರಕಾಮೇಷ್ಠಿ ಇತ್ಯಾದಿ). ಕೆಲವರು 
ಎಲ್ಲ ಕಾಲಕ್ಕೂ ಕೀರ್ತಿವಂತರಾಗಿದ್ದಾರೆ (ದಧೀಚಿ ಮಹರ್ಷಿಗಳು ಇಂದನಿಗೆ 
ಬೆನ್ನೆಲುಬು ದಾನ ಮಾಡಿದರೆ, ಖಷಿ ಮೈತ್ರೇಯಿ ವಿದುರನಿಗೆ ಬ್ರಹ್ಮವಿದ್ಯೆಯನ್ನು 
ಬೋಧಿಸಿದರು. ಕಪಿಲ ಮಹರ್ಷಿಗಳು ತಮ್ಮ ತಾಯಿ ದೇವಾಹೂಕಿಗೆ 
ಸಾಂಖ್ಯಿಯೋಗವನ್ನು ನಿರೂಪಿಸಿದರು). 
ಮಹರ್ಷಿಗಳಲ್ಲಿ ಅನೇಕರು ದೇವರನಾಮಸಸ್ತುತಿ)ಗಳನ್ನು ಸಹಸ್ರ ನಾಮಗಳನ್ನು 
ಭಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ರಚಿಸಿದ್ದಾರೆ (ಅಗಸ್ತ್ಯ ಮಹರ್ಷಿಗಳು- ಲಲಿತಾ 
ಸಹಸ್ರನಾಮ, ಯಷಿ ಉಪಮನ್ಯು- ಶಿವ ಸಹಸ್ರನಾಮ, ಇತ್ಯಾದಿಗಳನ್ನು ಹೆಸರಿಸ 
ಬಹುದು.) 
ಕೆಲವು ಯಷಿಗಳು ಅಧ್ಯಾತ್ಮಿಕತೆಯ ಉನ್ನತ ಸ್ವರವನ್ನು ಏರಿದ್ದರೂ ಕಾಮ, 
ಕ್ರೋಧ ಮುಂತಾದ ದೋಷಗಳಿಗೆ ಗುರಿಯಾಗಿದ್ದರು. ಅವರು ಪುನಃ ಬುದ್ಧಿಯನ್ನು 
ಸ್ಥಿಮಿತಕ್ಕೆ ತಂದುಕೊಂಡು ಪ್ರಾಯಶ್ಚಿತ್ತಕ್ಕಾಗಿ ಇನ್ನೂ ಉಗ್ರ ತಪಸ್ಸು ಮಾಡಿ ಪುನಃ 
ತಾವು ಹಿಂದೆ ಗಳಿಸಿದ್ದ ಸ್ಥಾನವನ್ನು ಮರಳಿ ಪಡೆದರು. 
ಕಾಮದ ವಿಷಯಕ್ಕೆ ಬಂದರೆ- 
ವಿಶ್ವಾಮಿತ್ರ ಯಷಿಗಳು ಸ್ಪರ್ಗ ಲೋಕದ ಅಪ್ಪರೆ ಮೇನಕೆಯಲ್ಲಿ ಅನುರಕ್ತರಾಗಿ 
೦ಗಿಕ ಸುಖಾನುಭವದಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು. 
ಕಂಡು ಮಹರ್ಷಿಗಳು ಸ್ವರ್ಗಲೋಕದ ಸುಂದರಿ ಪ್ರಮಲೋಚಳನ್ನು 
ವಿವಾಹವಾಗಿ ದಾಂಪತ್ಯ ಜೀವನದ ಯಜ್ಞಪಶುವಾಗಿದ್ದರು. 
ಕ್ರೋಧ- 
ಕ್ರೋಧಕ್ಕೆ ಹೆಸರಾದ ದೂರ್ವಾಸ ಮಹರ್ಷಿಗಳು ದುರಹಂಕಾರದಿಂದ 
ಕೋಪಿಸಿಕೊಂಡು ಮಹಾರಾಜ ಅ೦ಬರೀಷನನ್ನು ಅಟ್ಟಿಸಿಕೊಂಡು ಹೋದರು. 


ಲೈ 


ಪೀಠಿಕೆ ೫ 


ಕೌಶಿಕ ಯಷಿಗಳು ತನ್ನ ತಲೆಯ ಮೇಲೆ ಹಿಕ್ಕೆಯನ್ನು ಹಾಕಿದ ಪಕ್ಷಿಯನ್ನು ದೃಷ್ಟಿಸಿ 
ಖ CR) 
ನೋಡಿ ಕೊಂದರು. 
ಕೆಲವರು ತೀರಿಕೊಂಡ ಆತ್ಮಗಳಿಗೆ ಶ್ರಾದ್ಧ ಸಂಸ್ಕಾರಗಳನ್ನು ಕೈಗೊಂಡರು. 
ತೀರಿಕೊ೦ಡವರಲ್ಲಿ ನಿಮಿ ಖುಷಿ (ನಿಮ್ಮಿ ಮುಂತಾದವರೆಲ್ಲರೂ ಸೇರಿದ್ದಾರೆ. 
ಕೆಲವು ಯಷಿಗಳು ಸಪ್ಪರ್ಷಿಗಳೆಂದೂ, ಮಹಾಜನರೆಂದೂ, ಚಿರಂಜೀವಿಗಳೆಂದೂ 
ಅಮರರಾಗಿದ್ದಾರೆ. 


ಸಪ್ಪರ್ಷಿಗಳ ಹೆಸರು: 

ಏಳು ಜನ ಶ್ರೇಷ್ಠ ಯಷಿಗಳೆಂದು ಪ್ರಖ್ಯಾತರಾದವರು. ಒಂದು ಮನ್ವಂತರ 
(ಶಕೆ)ದಿ೦ದ ಮತ್ತೊಂದು ಮನ್ವಂತರಕ್ಕೆ ಬದಲಾದಾಗ ಸಪ್ಪರ್ಷಿಗಳ ಬದಲಾವಣೆ 
ಆಗುತ್ತದೆ. 

ಈ ಪ್ರಚಲಿತ ಮನ್ವಂತರವನ್ನು ವೈವಸ್ಟತ ಮನ್ವಂತರವೆಂದು ಕರೆಯುತ್ತಾರೆ. 
ವರಾಹಕಲ್ಪದ ಹದಿನಾಲ್ಕು ಮನ್ನಂತರಗಳಲ್ಲಿ ಇದು ಏಳನೆಯದು. 

ಈ ಹೊತ್ತಿನ ಮನ್ವಂತರದಲ್ಲಿನ ಸಪ್ತ ಮಹಾ ಯಷಿಗಳು (ಸಪ್ತರ್ಷಿ) 


ಎಂದರೆ ಅತ್ರಿ, ಭರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಸಿಷ್ಠ ಹಾಗೂ ವಿಶ್ವಾಮಿತ್ರ 


ಮಹಾಜನರ ಅಥವಾ ಶ್ರೇಷ್ಠ ಆತ್ಮಗಳ ಹೆಸರುಗಳು: 

ಮಹಾಜನರ ಅಥವಾ ಶ್ರೇಷ್ಠ ಆತ್ಮಗಳ ಕರ್ತವ್ಯವು(ವೆಂದರೆ) ಧಾರ್ಮಿಕ 
ರೀತಿನೀತಿ ಮತ್ತು ಭಕ್ತಿಯನ್ನು ಜನಸಾಮಾನ್ಯರಿಗೆ ತಿಳಿಸಿ ಕೊಡುವುದಾಗಿದೆ. 

ಯಷಿಗಳು- ಕುಮಾರಸ, ನಾರದ, ಕಪಿ, ಶುಕ್ರಾಚಾರ್ಯ, ಭಗವಾನ್‌ 
ಬ್ರಹ್ಮ ಭಗವಾನ್‌ ಶಿವ. 

ರಾಜರು- ಸ್ವಾಯಂಭುವ ಮನು, ಪ್ರಹ್ಲಾದ, ಮಹಾಬಲಿ, ಜನಕ, ಭೀಷ್ಮ 
ಯವ ಮುಂತಾದವರು. 

ಈ ಹನ್ನೆರಡು ಮಂದಿ ಮಹಾಜನರು. 


ಚಿರಂಜೀವಿ ಅಥವಾ ಅಮರರು: 

ಚೆರಂಜೀವಿಗಳು ಅಥವಾ ಅಮರರು ಸಾವಿಲ್ಲದವರು, ಶಾಶ್ವತವಾಗಿ 
ಜೀವಿಸಿರುವವರು. 

ವೇದವ್ಯಾಸ ಯಷಿಗಳು, ಮಾರ್ಕಂಡೇಯ ಖಷಿ ಹನುಮಂತ, ಮಹಾಬಲಿ, 
ವಿಭೀಷಣ, ಪರಶುರಾಮ, ಅಶ್ವತ್ಥಾಮ, ಕೃಪಾಚಾರ್ಯರು. 


ಪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಮೊಟ್ಟಮೊದಲಿನ ಅಥವಾ ಮೊದಲ ಬ್ರಾಹ್ಮಣ ಹೆಸರುಗಳು: 
ಬ್ರಹ್ಮನ ಕೆಲವು ಮಾನಸ ಪುತ್ರರನ್ನು ಮೊಟ್ಟಮೊದಲ ಬ್ರಾಹ್ಮಣರೆಂದು 
ಹೇಳುತ್ತಾರೆ. ಅವರ ಕರ್ತವ್ಯಗಳೆಂದರೆ ಯಜ್ಞ ಯಾಗಾದಿಗಳನ್ನು ಮಾಡುವಾಗ 
ಯಾಜಮಾನ್ಯ (ಪುರೋಹಿತ) ವಹಿಸುವುದು, ಬೋಧಿಸುವುದು (ಅಧ್ಯಾಪನ), 
ವೇದ ಉಪನಿಷತ್‌ ಮುಂತಾದ ಗಂಥಗಳ ವ್ಯಾಸಂಗ ಮಾಡುವುದು (ಅಧ್ಯಯನ). 
ಮೊದಲ ಬ್ರಾಹ್ಮಣರೆ೦ದರೆ ಯಷಿಗಳಾದ ಅತ್ರಿ, ಆ೦ಗೀರ, ಭೃಗು, ಮರೀಚಿ, 
ಪುಲಸ್ತ್ಯ, ಪುಲಹ ಮತ್ತು ವಸಿಷ್ಠರು. 


ಸ್ಪತಿ: 

ಏಳು ಮಹರ್ಷಿಗಳು* ಮತ್ತು ಅವರಿಗೆ ಮೊದಲು ಇದ್ದ ನಾಲ್ಕು* 
ಮಹರ್ಷಿಗಳು ಹಾಗೂ ಮನುಗಳು* (ಮನುಕುಲದ ಮೂಲಪುರುಷರು ನನ್ನ 
(ಮಾನಸಪುತ್ರರು) ಸಂಕಲ್ಪ ಮಾತ್ರದಿಂದ ಜನ್ನತಾಳಿದ್ದಾರೆ. 


ಸೇ ಜೇ ೫ ಜೇ 





* ಮರೀಚಿ, ಅತ್ರಿ, ಆಂಗೀರ, ಪುಲಸ್ತ್ಯ, ಪುಲಹ, ಕ್ರತು ಹಾಗೂ ವಸಿಷ್ಠ- ಸಪ್ತರ್ಷಿ ಮಂಡಲದ 
ಏಳು ನಕ್ಷತ್ರಗಳ ಸಮೂಹವಾಗಿ ಬಿಂಬಿಸುತ್ತಾರೆ. 

x: ಕುಮರರು: ಸನತ್‌, ಸನ೦ದ, ಸನಾತನ, ಸನತ್‌ಕುಮಾರರು. 

“೫ ಮನುಗಳು; ಎಲ್ಲ ಹದಿನಾಲ್ಕು ಮನುಗಳು: 
೧. ಸ್ವಾಯಂಭುವ ಮನು, ೨. ಸ್ಪರೋಸಿ(ಕಿ)ಸ ಸಮನು, ೩. ಉತ್ತಮ ಮನು, 
೪. ಕಾಮಸಮನು, ೫. ರೈವಕ ಮನು, ೬. ಕಾಕುಸ್ಥ್ಯ ಮನು, ೭. ವೈವಸ್ವತ ಮನು, 
೮. ಸಾರವರ್ಣಿ ಮನು, ೯. ದಕ್ಷವಾವರ್ಣಿ ಮನು, ೧೦. ಬ್ರಹ್ಮಸವಾರಿಣಿ ಮನು, ೧೧. 
ಧರ್ಮ ಸವರ್ಣಿ ಮನು, ೧೨. ರುದ್ರ ಸವರ್ಣಿ ಮನು, ೧೩. ದೇವಸವರ್ಣಿ ಮನು, 
೧೪. ಇಂದ್ರ ಸವರ್ಣಿ ಮನು. 


೨. ವಂಶವೃಕ್ಷ 
೦ 


ಬ್ರಹ್ಮನು, ತ್ರಿಮೂರ್ತಿಗಳಲ್ಲಿ ಒಬ್ಬನು. ಈತ ಈ ಪ್ರಪ೦ಚದಲ್ಲಿನ 
ಜೀವರಾಶಿಯನ್ನು ಸೃಷ್ಟಿ ಮಾಡಿದವನು. ಮು೦ಡಕ ಉಪನಿಷತ್ತಿನ ಪ್ರಕಾರ (೧.೧.೧) 
ದೇವರುಗಳಲ್ಲಿ ಬ್ರಹ್ಮನು ಈ ಜಗತ್ತಿನ ಸೃಷ್ಟಿಕರ್ತ. ಈತ ಸ್ವಯಂಭೂ. ಮೊಟ್ಟಮೊದಲು 
ಕಾಣಿಸಿಕೊಂಡವನು. ಹಾಗೆ ಮೊದಲು ಕಾಣಿಸಿದವನಾದ್ದರಿಂದ ಜಗತ್ತೆಲ್ಲಾ 
ಆತನನ್ನು ಪಿತಾಮಹನೆಂದೇ ಸ೦ಬೋಧಿಸುತ್ತದೆ. ಪಿತಾಮಹನೆಂದರೆ ತಾತನೆಂದು 
ಅರ್ಥ. 

ಬ್ರಹ್ಮನು ಕಮಲಪುಷ್ಪದಲ್ಲಿ ಜನಿಸಿದ. ಆ ಪುಷ್ಪವು ಶ್ರೀ ಮಹಾವಿಷ್ಣುವಿನ 
ಹೊಕ್ಕಳಿನಿಂದ ಬಂದಿತ್ತು. ಆದ್ದರಿಂದ ಹಾಗೆ ಕಮಲಪುಷ್ಪದಿ೦ದ ಹುಟ್ಟಿದವನಾದ್ದರಿಂದ 
ಆತನನ್ನು ಪದ್ಮಯೋನಿ ಎಂದೂ ಕರೆಯುತ್ತಾರೆ. ನಾಲ್ಕು ಯುಗಗಳಲ್ಲಿ 
ಮೊದಲನೆಯದಾದ `ಕೃತಯುಗ'ದಲ್ಲಿ ಹುಟ್ಟಿದ ಆತನನ್ನು ಕೃತಯುಗದ 
ಅವತಾರವೆಂದು ಕರೆಯುವುದುಂಟು. ಆತನಿಗೆ ತಿಗುಣಗಳಲ್ಲಿ ಒಂದಾದ "ರಾಜಸಿಕ' 
ಅಥವಾ ವಾಂಛೆ ಇಲ್ಲವೆ ಇಷ್ಟಗಳ ಗುಣಗಳು ಪ್ರಾಕೃತಿಕ ಲಕ್ಷಣವಾಗಿ ಬಂದಿದೆ. 
ಇದು ಈ ಪ್ರಪಂಚದ ಸೃಷ್ಟಿಗೆ ಕಾರಣವಾಯಿತು. ಆದ್ದರಿಂದ ಆತನನ್ನು "ಗುಣ 
ಅವತಾರ'ವೆಂದು ಪರಿಗಣಿಸುತ್ತಾರೆ. ಉಳಿದ ಎರಡು ಅವತಾರಗಳು ವಿಷ್ಣು ಹಾಗೂ 
ಈಶ್ವರರದು. 

ಇಡೀ ಪ್ರಪಂಚವು ಅವನ ಮಕ್ಕಳೂ ಸೇರಿ ಅವನ ಮನಸ್ಸಿನ ಸಂಜಾತರೇ! 
ಹೀಗೆ ಮನಸಿನಲ್ಲಿ(ನಿಂದ) ಹುಟ್ಟಿದ (ಮಾನಸ ಸಂಜಾತ) ಗಂಡು ಮಕ್ಕಳು 
ಮತ್ತು ಹೆಣ್ಣು ಮಕ್ಕಳೂ ಇದ್ದಾರೆ. ಮಾನಸ ಸಂತಾನವೆಂದರೆ ದೈಹಿಕವಾದ 
ಕ್ರಿಯೆಯಿಲ್ಲದೆ ತಂದೆಯ ವೀರ್ಯ ಅಥವಾ ತಾಯಿಯ ಅಂಡ ಸೇರಿ ಉಂಟಾದ 
ಮಗುವಲ್ಲದೆ, ಅಂದುಕೊಂಡಾಕ್ಷಣ ಎದುರಿಗೆ ನಿಂತ ಮಕ್ಕಳು. ಬ್ರಹ್ಮನ 
ಅನೇಕ ಮಕ್ಕಳು ವಿಶೇಷ ಗುಣಗಳನ್ನು ಹೊಂದಿ, ತಂದೆಯ ಸೃಷ್ಟಿಕಾರ್ಯದಲ್ಲಿ 
ನೆರವಾಗಿದ್ದರು. 


೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಮಾನವ ಸಂಜಾತ ಗಂಡು ಮಕ್ಕಳು: 

೧. ಸನಕ, 

೨. ಸನಂದ, 

೩. ಸನಾತನ, 

೪, ಸನತ್‌ಕುಮಾರ 

ಈ ನಾಲ್ಕೂ ಜನರು ಒಟ್ಟು ಸೇರಿ 'ಕುಮಾರ'ರೆಂದು ಕರೆಸಿಕೊಂಡಿದ್ದಾರೆ. 
ಇವರು ಅತಿ ಪುರಾತನ ಖಷಿಗಳು. ಇವರು ಸದಾ ಕಾಲವು ಕಿಶೋರ ವಯಸ್ಸಿನ 
ಬ್ರಹ್ಮಚಾರಿಗಳಾಗಿದ್ದು ಮತ್ತು ಹುಟ್ಟಾ ಆಸ್ತಿಕ ಭಕ್ತರಾಗಿದ್ದು, ಶ್ರೀಮನ್ನಾರಾಯಣನ 
ಆರಾಧಕರು (ಭಕ್ತರು). ಅವರು ಮೂರು ಲೋಕಗಳಲ್ಲೂ ಸುತ್ತುತ್ತಾ "ಹರಿಶರಣಮ್‌' 
ಎಂದು ಪಡಿಸುತ್ತಾ ಇರುತ್ತಾರೆ. ಅವರಲ್ಲಿ ಯಾರಾದರೂ ಒಬ್ಬರೂ ನಾರಾಯಣ 
ದೇವರ ಬಗ್ಗೆ ಹೇಳುತ್ತಿದ್ದರೆ ಉಳಿದ ಮೂವರು ಅದನ್ನು ಆಲಿಸುತ್ತಿರುತ್ತಾರೆ. 

೫. ನಾರದ ಮಹರ್ಷಿ 

ಈತ ಹಿ೦ದಿನ ಜನ್ಮದಲ್ಲಿ ದಾಸಿಯೊಬ್ಬಳ ಮಗ. ಈತ ಬ್ರಹ್ಮಚಾರಿ, ಮತ್ತು 
ಶ್ರೀಮನ್ನಾರಾಯಣನ ಭಕ್ತ ಮಹಾಮಹಿಮನಾದ ಭಗವಂತನ ನೇರ ಸಂಪರ್ಕದಲ್ಲಿರುವ 
ಮಹಾಭಕ್ತ. ಈತ ಆಕಾಶ ಮಾರ್ಗದಲ್ಲಿ ಸಂಚರಿಸಬಲ್ಲ. ತನ್ನ ವೀಣೆಯೊಂದಿಗೆ 
ತಾನು ಎಲ್ಲಿ ಹೋಗಬೇಕೆಂದುಕೊ೦ಡು ಬಯಸುವರೋ ಅಲ್ಲಿಗೆ ಆಕಾಶಮಾರ್ಗದಲ್ಲಿ 
ಹೊರಟುಬಿಡುವುದು. 

೬. ನೀಲ ಲೋಹಿತ (ನೀಲಜನೀಲಿ-ಲೋಹಿತಾಕೆಂಪು) 

ಯಾವಾಗ ತ್ರಿಮೂರ್ತಿಗಳಲ್ಲೊಬ್ಬರಾದ ಈಶ್ವರನ ಅಂಶವಾಗಿ ನೀಲಲೋಹಿತ 
ಹುಟ್ಟದ, ಅವನ ಅಳುವನ್ನು ಕೇಳುತ್ತಲೇ ಮೊದಲಿಗೆ ರುದನೆಂದು ಹೆಸರಿಟ್ಟ ಬ್ರಹ್ಮ 
ನಂತರ ಇನ್ನೂ ಏಳು ಹೆಸರುಗಳನ್ನು ಕೊಟ್ಟ. ಅವೆಂದರೆ ಭವ, ಶರ್ವ, ಪಶುಪತಿ, 
ಈಶಾನ, ಭೀಮ, ಉಗ್ರ ಮತ್ತು ಶಂಕರ ಎಂದು ನಾಮಕರಣ ಮಾಡಲಾಯಿತು. 
ನೀಲಲೋಹಿತ ಇನ್ನೂ ಸಲ ಅತ್ತಿದ್ದರಿಂದ ಈ ಹೆಸರುಗಳು ಬಂದವು. 

(ಈತ ಸತಿಯನ್ನು ವಿವಾಹವಾದ. ಈಕೆ ದಕ್ಷನ ಕೊನೆಯ ಮಗಳು. ಸತಿಯು 
ಪಾರ್ವತಿಯಾಗಿ ಮತ್ತೆ ಜನ್ಮವೆತ್ತಿದಳು. ಅವಳ ತಂದೆತಾಯಿಗಳು ಮೇನಕ ಹಾಗೂ 
ಹಿಮವಂತ. ಪಾರ್ವತಿಯು ಶಿವನನ್ನು ಮದುವೆಯಾದಳು.) 

೭. ಮರೀಚಿ ಮಹರ್ಷಿ ........ ಕಲಾ ಎಂಬುವಳನ್ನು ಮದುವೆಯಾದ. 
ಈಕೆ ಕದ್ಮರ್ಯ ಯಷಿಯ ಮಗಳು (ಈತ ಕಶ್ಯಪ ಯಷಿಯ ಮಗ). 

೮. ಆಂಗೀರ ಖಷಿ, ಸಮಂತು ಎಂಬ ಹೆಸರಿನಿಂದ ಪರಿಚಿತನಾಗಿದ್ದ. 
ಈತ ಸ್ಮತಿಯೆನ್ನುವ ದಕ್ಷನ ಮಗಳನ್ನು ಮದುವೆಯಾಗಿದ್ದ (ಬೃಹಸ್ತತಿ ಖಷಿ, 
ದೇವಗುರುವಾಗಿರುವ ಆಚಾರ್ಯ ಇವರ ಮಗನಾಗಿದ್ದ). 


ವಂಶವೃಕ್ಷ ೯ 


೯. ಅತ್ರಿ ಮಹರ್ಷಿಯು, ಅನಸೂಯೆಯನ್ನು ವಿವಾಹವಾಗಿದ್ದ. ಈಕೆ ದಕ್ಷನ 
ಮಗಳು ಮತ್ತು ಇವರು ಸಪ್ಪರ್ಷಿಗಳಲ್ಲೊಬ್ಬರು. (ದತ್ತಾತ್ರೇಯ ಖಷಿ, ದೂರ್ವಾಸ 
ಯಷಿ ಮತ್ತು ಸೋಮ, [ಚಂದನ ಪ್ರಭು] ಮತ್ತು ಅವರ ಮಕ್ಕಳು). 

೧೦. ಪುಲಸ್ತ್ಯ ಬಷಿಯು ಹಎರ್ಳು ಎ೦ಬ ಹೆಸರಿನ ದಕ್ಷನ ಮಗಳನ್ನು 
ಮದುವೆಯಾದ. ಇವರ ಮಗನೇ ಅಗಸ್ತ  ಯಷಿ. ರಾಕ್ಷಸರಾಜ ರಾವಣ, ವಿಭೀಷಣ 
ಮತ್ತು ಕುಂಭಕರ್ಣರು ಇವರು ಮೊಮ್ಮಕ್ಕಳು.) 

೧೧. ಪುಲಹ ಯಷಿಯು ದಕ್ಷನ ಮಗಳಾದ ಕ್ಷಮಾಳನ್ನು ವಿವಾಹವಾಗಿದ್ದ. 

೧೨. ಕ್ರತು ಯಷಿಯು ಕ್ರಿಯಾಳೆಂಬ ದಕ್ಷನ ಮಗಳನ್ನು ಮದುವೆಯಾಗಿದ್ದ. 
ಇವರ ಮಕ್ಕಳು ೬೦,೦೦೦ ಜನ. ಇವರನ್ನು ವಾಲಖಿಲ್ಯರೆಂದು ಒಟ್ಟಾಗಿ ಜನ 
ಕರೆಯುತ್ತಿದ್ದರು. 

೧೩. ವಸಿಷ್ಠ ಮಹರ್ಷಿ ಅರುಂಧತಿಯನ್ನು ವಿವಾಹವಾಗಿದ್ದ (ಈತ ಶ್ರೀರಾಮ 
ಮತ್ತು ಅವನ ಸೋದರರಿಗೆ ಗುರುವಾಗಿದ್ದ. ಸಪ್ಪರ್ಷಿಗಳಲ್ಲಿ ಇವರೂ ಒಬ್ಬರು). 

೧೫. ಭೃಗು ಖಷಿಯು ದಕ್ಷನ ಮಗಳಾದ ಖ್ಯಾತಿಯನ್ನು ಮದುವೆಯಾದ. 
ಶ್ರೀಲಕ್ಷ್ಮಿ ಐಶ್ವರ್ಯದ ಅಧಿದೇವತೆ. ಈ ದಂಪತಿಗಳ ಮಗಳು ಮತ್ತು ಶುಕ್ರಾಚಾರ್ಯ 
ಯಷಿ, ಅಸುರರ ಆಚಾರ್ಯ ಇವರ ಮಗ. ಪರಶುರಾಮನು ಅತ್ಯಂತ ಮುಂದಾಳತ್ವ 
ವಹಿಸಿ ಭೃಗುವಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. (ಕ್ರಮಾಂಕ ೭ರಿಂದ 
೧೪ರವರೆಗಿನ ಹಷಿಗಳು “ಬ್ರಾಹ್ಮಣರ” ಮೂಲ ಪುರುಷರೆಂದು ಹೇಳುತ್ತಾರೆ.) 
ಅವರ ಕರ್ತವ್ಯವೆಂದರೆ ಹೋಮಹವನಗಳನ್ನು, ಯಜ್ಞಯಾಗಾದಿಗಳನ್ನು 
ಮಾಡುವುದು, ವಿದ್ಯೆ ಕಲಿಸುವುದು ಅಥವಾ ಅಧ್ಯಾಪನ ಮತ್ತು ಶಾಸ್ತ್ರಗಳನ್ನು 
ಕಲಿಯುವುದು ಅಥವಾ 'ಅಧ್ಯಯನ'ದಲ್ಲಿ ತೊಡಗುವುದು. 

೧೫. ರುಚಿ ಯಷಿಯು ಸ್ವಾಯಂಭುವ ಮನು ಮತ್ತು ಶತರೂಪಿಯ 
ಮೊದಲ ಮಗಳಾದ ಅಕುತಿಯನ್ನು ಮದುವೆಯಾಗಿದ್ದ. (ಯಜ್ಞ, ಮನುಗಳಲ್ಲೇ 
ಮೊದಲನೆಯವನು, ವಿಷ್ಣುವಿನ ಅಂಶದಲ್ಲಿ ಹುಟ್ಟಿದವನು ಸ್ವಾಯ೦ಭುವ ದಂಪತಿಗಳ 
ಮಗ). 

೧೬. ಕರ್ದಮ ಯಷಿಯ ಮಗಳು ದೇವಹೂತಿ, ಸ್ವಾಯಂಭುವ ಮತ್ತು 
ಶತರೂಪಿಯ ಎರಡನೆಯ ಮಗಳು (ಕಪಿಲ ಖಷಿಯು ಇವರ ಮಗ). 

೧೭. ಬ್ರಹ್ಮನ ಕಾಲಿನ ಹೆಬ್ಬೆರಳಿನಿಂದ ಜನಿಸಿದ ದಕ್ಷನು ಸ್ವಾಯಂಭುವ 
ಮನುವಿನ ಮೂರನೆಯ ಮಗಳಾದ ಪ್ರಸೂತಿಯನ್ನು ವಿವಾಹವಾಗಿ ಹದಿನಾರು 
ಹೆಣ್ಣು ಮಕ್ಕಳನ್ನು ಪಡೆದ. (ಕ್ರಮಾಂಕ ೧೭ನೆಯ ಸಂಖ್ಯೆಯಲ್ಲಿನ ದಕ್ಷನು 
ಪ್ರಜಾಪತಿಯೆಂದು ಪ್ರಸಿದ್ಧನಾಗಿ ಇಡೀ ಸೃಷ್ಟಿಗೆ [ಸಕಲ ಸೃಷ್ಟಿಗೆ] ಅಧಿಪತಿಯಾಗಿ 
ಅದರ ನಿರ್ವಹಣೆ ಮಾಡುತ್ತಾನೆ). 


೧೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


೧೮. ಅಥರ್ವಣ ಯಷಿಯು ದಕ್ಷನ ಮಗಳಾದ ಶಾಂತಿಯನ್ನು 
ಮದುವೆಯಾದ. ದಧೀಚಿ ಯಷಿಯು ಈ ದಂಪತಿಗಳ ಮಗ. 

೧೯. ಧರ್ಮನು ದೇವತೆಗಳ ಗುಂಪಿಗೆ ಮುಖ್ಯಸ್ಥ (ಆತನನ್ನು ಯಮನೆಂದು 
ಮೃತ್ಯುದೇವತೆಯೆಂದು ಗುರುತಿಸುತ್ತಾರೆ. ದಕ್ಷನ ಹದಿಮೂರು ಹೆಣ್ಣುಮಕ್ಕಳನ್ನು 
ಮದುವೆಯಾದ. ಅವರೆಂದರೆ ಶ್ರದ್ಧಾ, ಮೇಧಾ, ಧೃತಿ, ಶಾಂತಿ, ಪುಷ್ಟಿ, ಕ್ರಿಯ, 
ಉನ್ನತಿ, ಬುಧಿ, ತಿತೀಕ್ಷ, ಹೀ ಮತ್ತು ಮೂರ್ತಿ. ಇವೆಲ್ಲವೂ ಗುಣ ವಿಶೇಷಗಳಾಗಿದ್ದು, 
ಮಾನಸಿಕ ಸ್ಥಿತಿಗತಿಗಳಿಗೆ ಕಾರಣವಾಗುತ್ತವೆ.) 

ರಾಜಾ ಯುಧಿಷ್ಠರ, ಪಾಂಡವರಲ್ಲಿ ಹಿರಿಯನಾದವನು. ಧರ್ಮರಾಜನ 
ಅಂಶದಿಂದ ಹುಟ್ಟಿದವನು. 

೨೦. ಅಧರ್ಮ ಅಥವಾ ಸರಿಯಾದ ಕೆಲಸಗಳನ್ನು ಮಾಡದಿರುವ ಅಧರ್ಮ 
ದೇವತೆ. 

೨೧. ೨೬ರವರೆಗೆ ಬ್ರಹ್ಮನು ಆರು ಮಕ್ಕಳನ್ನು ಸೃಷ್ಟಿಸಿ 'ಷಡ್ಡಮನು' ಕಾಲವೆಂದು 
ಕರೆಯುವ ಇವರು ಮೊದಲು ಖಷಿಗಳಾಗಿದ್ದು ಮತ್ತು ಕ್ರಮೇಣ "ಯತು'ಗಳಾಗಿ 
ಮಾರ್ಪಟ್ಟರು. 

೨೧. ಶಿಶಿರ- ಚಳಿಗಾಲ 

೨೨. ವಸಂತ- ಚಿಗುರೊಡೆಯುವ ಕಾಲ 

೨೩. ನಿದಾಘ- ಬೇಸಗೆ 

೨೪. ವರ್ಷ- ಮಳೆಗಾಲ 

೨೫. ಶರತ್‌- ಚಳಿಗಾಲದ ಮೊದಲು 

೨೬. ಹೇಮಂತ- ಚಳಿಗಾಲದ ಕೊನೆ 


ಮಾನಸ ಪುತ್ರಿಯರು: 

೨೭. ಸರಸ್ವತಿ ಅಥವಾ ವಾಕ್ಕು ಅವನ (ಬಾಯಿಂದ) ಮುಖದಿಂದ 
ಜನಿಸಿದವಳು (ಇವ್ಯಾವುದೂ ಶಿಲ್ಪಗಳಲ್ಲಿಲ್ಲ ಅಥವಾ ಯಾವ ಕಥೆಯಲ್ಲಿಯೂ 
ಇಂತಹವರ ಮಗಳೆಂದು ಹೇಳಿಲ್ಲ). 

೨೮. ಅಹಲ್ಯಾ- ಈಕೆ ಗೌತಮ ಯಷಿಯನ್ನು ವಿವಾಹವಾಗಿದ್ದಳು. ಗೌರಮ 
ಯಷಿಯು ಸಪ್ಪರ್ಷಿಗಳಲ್ಲಿ ಒಬ್ಬರು ಅಹಲ್ಯೆಯು ಗೌತಮನ ಶರೀರದಿಂದಲೇ 
ಜನಿಸಿದವಳು. 

೨೯. ಸ್ವಾಯಂಭುವ ಮನು ಹಾಗೂ 

೩೦. ಶತರೂಪಾ. 


ವಂಶವೃಕ್ಷ ೧೧ 


ಈ ಖಷಿಯು ತನ್ನ ಶರೀರವನ್ನು ಹೋಳಾಗಿ ಸೀಳಿ ಅವುಗಳಿಂದ ಒಂದು 
ಹೆಣ್ಣು ಮತ್ತು ಒಂದು ಗಂಡನ್ನು- ಆದಿ ದಂಪತಿಗಳನ್ನು ಸೃಷ್ಟಿಸಿದ- ಗಂಡಸನ್ನು 
ಸ್ವಾಯಂಭುವ ಮನುವೆಂದೂ ಮತ್ತು ಹೆಂಗಸನ್ನು ಶತರೂಪಳೆಂದು ಕರೆದರು. 

ಅವರಿಗೆ ಮೂವರು ಹೆಣ್ಣುಮಕ್ಕಳು ಮತ್ತು ಇಬ್ಬರು ಗ೦ಡು ಮಕ್ಕಳು 
ಹುಟ್ಟಿದರು. 


ಹೆಣ್ಣು ಮಕ್ಕಳು: 
ಆಕುತಿ- (ರುಚಿ ಎಂಬ ಹಖಷಿಯ ಪತ್ನಿ- ಯಜ್ಞನ ತಾಯಿ) 
ದೇವಹೂತಿ- (ಕರ್ದಮ ಯಷಿಯನ್ನು ಮದುವೆಯಾಗಿ ಕಪಿಲ ಯಷಿಯ 
ತಾಯಿ ಆದಳು.) 
ಪ್ರಸೂತಿ- (ದಕ್ಷನನ್ನು ಮದುವೆಯಾಗಿ ಸತಿಯ ತಾಯಾದಳು.) 


ಗಂಡು ಮಕ್ಕಳು: 
ಪಿಯವತ- (ಬಹಿರ್‌ಷ್ಠತಿಯೆ೦ಬ ವಿಶ್ವಕರ್ಮನ ಮಗಳನ್ನು ಮದುವೆಯಾಗಿದ್ದ) 
ಉತ್ತಾನಪಾದ- (ಸುನೀತಿ ಮತ್ತು ಸುರುಚಿಯರನ್ನು ಮದುವೆಯಾಗಿದ್ದ) 
ಧ್ರುವ- ಉತ್ತರ ದಿಕ್ಕನ್ನು ಸೂಚಿಸುವ ನಕ್ಷತ್ರ- ಉತ್ತಾನಪಾದ ಮತ್ತು 
ಸುನೀತಿಯರ ಮಗ. 
ಎಲ್ಲ ಮನುಷ್ಯರೂ ಮನುವಿನ ವಂಶಸ್ಥರೇ. ಅದರಿಂದಲೇ ಅವರನ್ನು 
ಮಾನವರೆಂದು ಕರೆಯುವುದು. 


ಸೇ ಜೇ ೫% ೫% 


೩. ಮಹಾವಿಷ್ಣು ಯಷಿಯಾಗಿ ಅವತಾರ ಮಾಡಿದ್ದು 


ಭಾಗವತ ಪುರಾಣ ಮತ್ತು ಮಹಾಭಾರತದಲ್ಲಿ 
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ಈ ಕೆಳಗಿನ ಯ 
ಕೊಂಡಿದ್ದಾನೆ. 

೧. ಭೃಗು ಮಹಾಮುನಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿಯು ನಾನೇ. 
(ಭಗವದ್ಗೀತೆ ೧೦.೨೫) ಒಂಬತ್ತು ಜನ ಬ್ರಾಹ್ಮಣರಲ್ಲಿ ನಾನು ಭೃಗು. 
(8. ಭಾಗವತ ೧೧.೧೬.೧೪) 

೨. ಸ್ವಾಯಂಭುವ ಮನು- "ಧೀರ ಯಷಿಗಳಲ್ಲಿ (ರಾಜರ್ಷಿಗಳಲ್ಲಿ) ನಾನು 
ಸ್ವಾಯಂಭುವ ಮನು” (8. ಭಾಗವತ ೧೧.೧೬.೧೪) 

೩. ಧರ್ಮ- ನ್ಯಾಯ ನೀಡುವ ಅರಸರಲ್ಲಿ ನಾನು ಧರ್ಮ. (ಭಗವದ್ಗೀತೆ 
೧೦.೨೯) 

೪. ಕಪಿಲ- “ಉತ್ತಮವಾದ ನಡತೆಗೆ ಹೆಸರಾದ ಕಪಿಲ ಮಹರ್ಷಿಯು 
ನಾನೇ. (ಭಗವದ್ಗೀತೆ ೧೦.೨೬) ಸಿದ್ದಮಹಾಪುರುಷರಲ್ಲಿ ನಾನು ಪ್ರಭುಕಪಿಲ 
(ಭಾಗವತ ೧೧.೧೪.೧೫) 

೫. ನರ ಮತ್ತು ನಾರಾಯಣ- (ಪ್ರಹ್ಲಾದನನ್ನು ಸಂಬೋಧಿಸಿ) ನಾರಾಯಣ 
ಯಷಿಯು ನನ್ನದೇ ಆದ ಅವತಾರದಲ್ಲಿ ಜನಿಸಿದ್ದಾನೆ” ಎಂದು ವಿಷ್ಣು ಪುರಾಣದಲ್ಲಿ 
ಹೇಳಿದೆ. “ಸನಾತನರಲ್ಲಿ ನಾನು ಯಷಿ ನಾರಾಯಣ” (ಭಾಗವತ ೧೧.೧೬.೨೫) 

೬. ನಾರದ- ಆಕಾಶದಲ್ಲಿರುವ ಯಷಿಗಳಲ್ಲಿ ನಾನು ನಾರದ (ಭಗವದ್ಗೀತೆ 
೧೦.೨೫) (ಸ್ವರ್ಗದ) ಗಗನಗಾಮಿಯಾದ ಖುಷಿಗಳಲ್ಲಿ ನಾನು ನಾರದ (ಶ್ರೀಮದ್‌ 
ಭಾಗವತ ೧೧.೧೬.೧೪) 

೭. ವೇದವ್ಯಾಸ- “ಖಷಿಗಳಲ್ಲಿ ನಾನು (ವೇದವ್ಯಾಸ) ವ್ಯಾಸ” (ಭಗವದ್ಗೀತೆ 
೯.೩೭), ವ್ಯಾಖ್ಯಾತರಲ್ಲಿ ಮತ್ತು ವೇದಗಳನ್ನು ಜೋಡಣೆ ಮಾಡುವುದರಲ್ಲಿ ನಾನು 
ಕೃಷ್ಣದ್ವೈಪಾಯನ ಯಷಿ (ಭಾಗವತ ೧೧.೧೪.೨೮) 

೮. ವಸಿಷ್ಠ ಕುಲಪುರೋಹಿತರಲ್ಲಿ ನಾನು ಖಷಿ ವಸಿಷ್ಠ (ಭಾಗವತ 
೧೧.೧೬.೨೨) 


ಸಾಪವಾಗಿರುವ 


ಹತ 
ಬ 
ಮಿ 


ಳಲ್ಲಿ ಗುರುತಿಸಿ 


ಮಹಾವಿಷ್ಣು ಯಷಿಯಾಗಿ ಅವತಾರ ಮಾಡಿದ್ದು ೧೩ 


೯. ಸನತ್‌ ಕುಮಾರ- ಬ್ರಹ್ಮಚಾರಿಗಳಾದ ಯಷಿಗಳಲ್ಲಿ ನಾನು ಸನತ್‌ 
ಕುಮಾರ (ಶ್ರೀಮದ್‌ ಭಾಗವತ ೧೧.೧೬.೨೫) 

೧೦. ಅಸಿಕ ಮತ್ತು ದೇವಲ- ಆತ್ಮನಿಗ್ರಹವುಳ್ಳ ಯಷಿಗಳಲ್ಲಿ ನಾನು ಅಸಿತ 
ಮತ್ತು ದೇವಲ (ಶ್ರೀಮದ್‌ ಭಾಗವತ ೧೧.೧೬.೨೮) 

೧೧. ಶುಕ್ರಾಚಾರ್ಯ- ಮಹಾಬುದ್ದಿವಂತ ಹಾಗೂ ಉದ್ರೇಕಗೊಳ್ಳುವ 
ಸಂದರ್ಭಗಳಲ್ಲಿ ಸ್ವಸ್ಥ ಚಿತ್ತವನ್ನು ಕಾಪಾಡಿಕೊಳ್ಳುವ ಯಷಿ ಶುಕ್ರಾಚಾರ್ಯ ನಾನೇ 
(ಭಾಗವತ ೧೧.೧೬.೨೮) 

೧೨. ಬೃಹಸ್ಪತಿ- (ವೇದಗಳ ಆಂತರ್ಯವನ್ನು ಗ್ರಹಿಸಿದ 
ಖಷಿ ಬೃಹಸ್ಪತಿ) ವೇದಗಳಲ್ಲಿನ ಚೈತನ್ಯರೂಪಿಗಳಾದ ಭಕ್ತರಲ್ಲಿ ನಾನು ಬೃಹಸ್ಪತಿ 
ಯಷಿ (ಭಾಗವತ ೧೧.೧೬.೨೨) 


24. 


ತಿ: 


೯ 


ದೇವತೆಗಳ ಮತ್ತು ಖಷಿಗಳ ಮೂಲಸ್ರೋತವಾಗಿ ನಾನು ಇರುತ್ತೇನೆ 
(ಭಗವದ್ಗೀತೆ ೧೦.೨). 


ಸೇ ಜೇ kk 


೪. ನೂರೊಂದು ಪುರಾತನ ಯಷಿಗಳ, ಸಂತರ, ತಾಪಸಿಗಳ 
ಒಂದು ಕಿರು ಪರಿಚಯ 


ಅಗಸ್ತ್ಯ: ಅಗಸ್ತ್ಯ ಮಹಾಮುನಿಯು ಸೃಷ್ಟಿಕರ್ತನಾದ ಬ್ರಹ್ಮನ ಮೊಮ್ಮಗ. 
ಪುಲಸ್ತ್ಯನ ಮಗ. ಖಷಿವರ್ಕಳಾದ ಲೋಪಾಮುದ್ರೆಯ ಪತಿ ಹಾಗೂ ಕವಿ ದಧಸ್ಯುವಿನ 
ತಂದೆ. 

ಈ ಧೀರ ಖುಷಿಯು ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ಭೂಮಿಯ 
ಸಮತೋಲನವನ್ನು ಕಾಪಾಡಲು ನಿಲ್ಲಿಸಿ ತಾನು ದಕ್ಷಿಣ ದೇಶದಿಂದ ಉತ್ತರ 
ಭಾರತಕ್ಕೆ ಹೊರಟು ಹೋದನು. ಆ ಪರ್ವತವಾದರೋ ಅಗಸ್ತ್ಯ ಯಷಿಯ 
ಆಗಮನವನ್ನೇ ಕಾಯುತ್ತಾ ತನ್ನ ಬೆಳವಣಿಗೆಯನ್ನು ನಿಲ್ಲಿಸಿಬಿಟ್ಟಿತು. ಉತ್ತರ ಭಾರತಕ್ಕೆ 
ಹೋದ ಅಗಸ್ತ್ಯ ಯಷಿ ದಕ್ಷಿಣ ಭಾರತಕ್ಕೆ ಬರಲೇ ಇಲ್ಲ. ಕಾಲೇಯನೆಂಬ 
ರಾಕ್ಷಸನು ಅಡಗಿದ್ದನೆಂದು ಸಮುದ್ರದ ನೀರನ್ನೆಲ್ಲ ಕುಡಿದು ಬರಿದು ಮಾಡಿಬಿಟ್ಟ 
ಈ ಮುನಿ. ಅಷ್ಟೇ ಅಲ್ಲದೆ, ಹೊಟ್ಟೆಯನ್ನು ಸೀಳಿಕೊಂಡು ಬರುತ್ತಿದ್ದ ವಾತಾಪಿಯನ್ನು 
ಅತಿಥಿಯ ಹೊಟ್ಟೆಯಲ್ಲೇ ಜೀರ್ಣವಾಗುವಂತೆ ವಾತಾಪಿ ಜೀರ್ಣೋಭವ ಎಂದು 
ಹೇಳಿ ಜನರನ್ನು ಅವನ ಕಾಟದಿ೦ದ ಮುಕ್ತರನ್ನಾಗಿ ಮಾಡಿದ ಮಹಾನುಭಾವ. 
ಇಂದ್ರದ್ರುವು ರಾಜನನ್ನು ಶಪಿಸಿ ಆತ ಆನೆಯಾಗಿ ಮಾರ್ಪಟ್ಟು ನಂತರ ಮೋಕ್ಷ 
ಪಡೆದ "ಗಜೇಂದ್ರ ಮೋಕ್ಷ ಪುರಾಣ'ಕ್ಕೆ ಕಾರಣನಾದ. 

ಇಷ್ಟೇ ಅಲ್ಲದೆ, ಸ್ವರ್ಗಕ್ಕೆ ಧಾವಿಸಲು ಅವಸರಪಟ್ಟ ರಾಜ ನಹುಷನು 
ಪಲ್ಲಕ್ಕಿಯನ್ನು ಹೊತ್ತ ಖುಷಿಗಳನ್ನು ಕುರಿತು “ಸರ್ಪ ಸರ್ಪ' ಬೇಗ ಬೇಗ ಎನ್ನುತ್ತಾ 
ಕಾಲಿನಿಂದ ಭುಜವನ್ನು ಮುಟ್ಟಲು ಕ್ರೋಧಗೊಂಡ ಅಗಸ್ತ್ಯ ಖಷಿ ನಹುಷನನ್ನು 
ಅಜಗರನಾಗಲೆಂದು ಶಪಿಸಿದ. ಶ್ರೀರಾಮಚಂದ್ರರಿಗೆ 'ಆದಿತ್ಯಹೃದಯ'ವನ್ನು ಬೋಧಿಸಿ, 
ಶತ್ರುಗಳನ್ನು ನಾಶ ಮಾಡುವುದಕ್ಕೆ ಆ ಮಂತ್ರವು ನೆರವಾಗುವುದೆಂದು ಹೇಳಿದುದೇ 
ಅಲ್ಲದೆ, ನೀಲನಿಗೆ ಸಂಮೋಹನ ಭೈರವ ಮಂತ್ರವನ್ನು ಹೇಳಿಕೊಟ್ಟು, ನೀಲನನ್ನು 
ಕಾಡುತ್ತಿದ್ದ ಕೆಟ್ಟ ಹೆಂಗಸಿನಿಂದ ಬಿಡುಗಡೆ ಹೊಂದಲು ಸಹಾಯ ಮಾಡಿದವರು 
ಅಗಸ್ತ್ಯ ಮಹರ್ಷಿ. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೧೫ 


ಭಗವಾನ್‌ ಹಯಗ್ರೀವ ಸ್ವಾಮಿಯ ಅನುಗಹದಿಂದ ಒಲಿದ ಲಲಿತಾದೇವಿಯ 
ಸಹಸ್ತನಾಮಗಳ ಸ್ತೋತ್ರ. ಇದನ್ನು ಮಹಾಜನತೆಗೆ ಉಪಯೋಗವಾಗುವಂತೆ 
ರಚಿಸಿದರು. ಇದರ ಜೊತೆಗೇ ಶಕ್ತಿತಂತ್ರವನ್ನು ರಚಿಸಿದ್ದಾರೆ. ತಮಿಳು ಭಾಷೆಯ 
ವ್ಯಾಕರಣ ಅಥವಾ ಎಜ್ಞಾನ- ಈ ಪದಕೋಶದಲ್ಲಿ ತಾನು ಭಗವಾನ್‌ ಶಿವನಿಂದ 
ಕಲಿತ ವಿಚಾರವನ್ನು ತಮಿಳು ಮತ್ತು ಸಂಸ್ಕೃತದಲ್ಲಿ ಹೊರತಂದಿದ್ದಾ, ತೋಲ್ಕಪೀಯಂ 
ಎಂದು ಈ ತಮಿಳು ವ್ಯಾಕರಣವನ್ನು ಕರೆಯುತ್ತಾರೆ. ಸೂರ್ಯ, ಅಗ್ನಿ, ಚಂದ್ರ, 
ಗಾಳಿ ಮತ್ತು ಅನೇಕ ಇತರರ ಮೂಲವಸ್ತುಗಳು ಮತ್ತು ಅದರ ಉಪಯೋಗದ 
ಬಗ್ಗೆ ತಿಳಿಸಿದ್ದಾರೆ. ಇವುಗಳಲ್ಲಿ ೬೪ ವಿಧಗಳ ಶಕ್ತಿಯ ನಾನಾ ರೂಪಗಳನ್ನು 
ವರ್ಣಿಸಿದ್ದಾರೆ. 

ಶಕ್ತಿತಂತ್ರ- ಈ ೮ ಅಧ್ಯಾಯಗಳ ನಿಬಂಧದಲ್ಲಿ ಪರಮಾಣು ವಿಭಜನೆ 
ಅಥವಾ ಅಣುವಿಜ್ಞಾನ ಈ ಜ್ಞಾನದ ಭಾಗವೆಂದು ಪರಿಗಣಿಸಲ್ಪಡುತ್ತದೆ. 

ಆಂಗೀರ: ಈತನಿಗೆ ಸುಮ೦ತು ಮುನಿಯೆಂಬುದು ಮತ್ತೊಂದು ಹೆಸರು. 
ಈತ ಬ್ರಹ್ಮನ ಮಾನಸಪುತ್ರ ಸ್ಮತಿಯೆಂಬ ಹೆಸರಿನ ಕನ್ಯೆಯನ್ನು ವಿವಾಹವಾಗಿದ್ದ. 
ಸ್ಮೃತಿಯು ದಕ್ಷನ ಮಗಳು. ಆಂಗೀರ ದಂಪತಿಗಳಿಗೆ, ದೇವ ದೇವತೆಗಳ 
ಪುರೋಹಿತನಾಗಿದ್ದ ಬೃಹಸ್ಪತಿ ಮಷಿಯು ಮಗನಾಗಿದ್ದ. 

ವೇದವ್ಯಾಸ ಮಹರ್ಷಿಯು ಅಥರ್ವ ವೇದವನ್ನು- ವೇದ ಸಂಗ್ರಹದಿಂದ 
ಬೇರ್ಪಡಿಸಿ ನಾಲ್ಕು ಭಾಗಗಳನ್ನಾಗಿ ಮಾಡಿ, ಅದರಲ್ಲಿ ಅಥರ್ವ ವೇದವನ್ನು 
ಜನರಿಗೆ ತಿಳಿಯಪಡಿಸಬೇಕೆಂಬ ಕೆಲಸವನ್ನು ತನ್ನ ಶಿಷ್ಯನಿಗೆ ಒಪ್ಪಿಸಿದರು. 
ಯಾಗಗಳನ್ನು ಮಾಡಿಸುವಾಗ ಪಧಾನ ಪುರೋಹಿತನಾಗಿ (ಯಜಮಾನ) ನಿಜವಾದ 
ಅರ್ಥದಲ್ಲಿ ಬ್ರಾಹ್ಮಣನಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದ. ಅಧ್ಯಾಪನ 
(ಬೋಧನೆ) ಮತ್ತು ವೇದಾಭ್ಯಾಸ ಹಾಗೂ ಉಪನಿಷತ್ತುಗಳ ಅವಲೋಕನ ಆತನ 
ಕೆಲಸವೇ ಆಗಿತ್ತು. ಅನೇಕ ರಾಜರಿಗೆ ತನ್ನ ತಪಃಶಕ್ತಿಯ ಫಲವಾಗಿ ಪುತ್ರ ಭಿಕ್ಷೆಯನ್ನು 
ಅನುಗಹಿಸಿದ್ದ. 

ಅತ್ರಿ: ಬ್ರಹ್ಮನ ಮಾನಸಪುತ್ರನಾದ ಅತ್ರಿಯು ದಕ್ಷನ ಮಗಳಾದ 
ಅನಸೂಯೆಯನ್ನು ವಿವಾಹವಾಗಿದ್ದ. ಈ ದಂಪತಿಗಳಿಗೆ ಯಷಿ ದತ್ತಾತ್ರೇಯ- 
ವಿಷ್ಣುವಿನ ಅಂಶದಲ್ಲಿ ಜನಿಸಿದವನು. ಯಷಿ ದೂರ್ವಾಸ ಈಶ್ವರನ ಅಂಶದಲ್ಲಿ 
ಜನಿಸಿದವನು ಹಾಗೂ ಬ್ರಹ್ಮನ ಅಂಶದಲ್ಲಿ ಜನಿಸಿದ ಸೋಮ ಇಲ್ಲವೆ ಚ೦ದ್ರನೆಂಬ 
ಮೂವರು ಮಕ್ಕಳಿದ್ದರು. ಹೆಸರಾ೦ತ ಮಹರ್ಷಿಗಳಲ್ಲಿ ಒಬ್ಬನಾದ ಅತ್ರಿಯು 
ಸಪ್ಪರ್ಷಿಗಳಲ್ಲಿ ಒಬ್ಬರು. ವೇದ ಮಂತ್ರಗಳನ್ನು ರಚಿಸಿದ್ದೇ ಅಲ್ಲದೆ, ವಾಯುಮಾಪನ 
ಶಾಸ್ತ್ರವನ್ನು ಬರೆದಿದ್ದಾರೆ. ಪ್ರಕೃತಿಯಲ್ಲಿನ ೧೨ ಬಗೆಯ ಮೋಡಗಳ ವೈಶಿಷ್ಟ್ಯಗಳು, 


೧೬ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


೧೨ ಬಗೆಯ ವರ್ಷಪಾತ, ೬೪ ಬಗೆಯ ಮಿಂಚುಗಳು ಹಾಗೂ ೩೩ ಬಗೆಯ 
ಗುಡುಗುಗಳ ಪಟ್ಟಿ ಮಾಡಿದ್ದಾರೆ. 

ಅಸಿತ: ಅಸಿತ ಯಷಿಯು ಸತ್ಯವತಿಯನ್ನು ವಿವಾಹವಾಗಲು ಬಯಸಿದ್ದ. 
ಸತ್ಯವತಿಯು ದಾಶರಾಜನ ಮಗಳು. ದಾಶನು ಬೆಸ್ತರ ಗುಂಪಿಗೆ ಒಡೆಯನಾಗಿದ್ದ. 
ತನ್ನ ಮಗಳನ್ನು ಶಂತನು ರಾಜನಿಗೆ ಮದುವೆ ಮಾಡಿಕೊಟ್ಟ ದಾಶರಾಜ ಹಾಗೂ 
ಆತನ ಅನುಚರರು ಯಮುನಾ ನದಿಯ ವೇದವಿದ್ಯಾಪಾರಂಗತನಾದ ಈ ಖಷಿ 
ಎಲ್ಲರಿಂದಲೂ ಗೌರವಿಸಲ್ಪಡುತ್ತಿದ್ದ ಶ್ರೀಕೃಷ್ಣನ ಪರಮ ಭಕ್ತನು. 

ಬುದ್ದಿವಂತರಾದವರು ಮನೆಯನ್ನು ಹಾಳುಮಾಡುವ ಜೂಜನ್ನು ಆಡುವುದಿಲ್ಲ 
ಎ೦ದು ಹೇಳಿದ್ದಾನೆ. 

ಅಥರ್ವಣ: ಬ್ರಹ್ಮನ ಮಾನಸಪುತ್ರರಲ್ಲಿ ಒಬ್ಬ ಮತ್ತು ದಕ್ಷನ ಮಗಳಾದ 
ಶಾಂತಿಯ ಪತಿ. 

ಶಾ೦ಡಿಲ್ಯ ಖುಷಿಗೆ 'ಅಷ್ಟಾಂಗ ಯೋಗ'ದ ಬಗ್ಗೆ ತಿಳಿಸಿದ ಮೇಲೆ, ಅವರಿಬ್ಬರ 
ನಡುವೆ ಪ್ರಶ್ನೋತ್ತರಗಳನ್ನು "ಶಾಂಡಿಲ್ಕ' ಉಪನಿಷತ್ತಿನಲ್ಲಿ ತಿಳಿಸಲಾಗಿದೆ. ಈ 
ಉಪನಿಷತ್ತು ಅಷ್ಟೇನೂ ಪ್ರಮುಖವಾದುದಲ್ಲ. 

ಅಷ್ಟಾವಕ್ರ: ಅಷ್ಟಾವಕ್ರನ ತಂದೆ-ತಾಯಿಗಳು ಸುಜಾತಾ ಹಾಗೂ ಕಹೋಡ 
ಮುನಿ. ಅಷ್ಟಾವಕ್ರನು ಉದ್ದಾಲಕ ಯಷಿಯ ಶಿಷ್ಠ. 

ಹನ್ನೆರಡನೆಯ ವಯಸ್ಸಿಗೆ ವೇದಗಳೆಲ್ಲವನ್ನು ಓದಿ ಮುಗಿಸಿದ (ಅಭ್ಯಾಸ 
ಮಾಡಿದ) ಅಷ್ಟಾವಕ್ತನು ತನ್ನ ಚಿಕ್ಕವಯಸ್ಸಿನಲ್ಲೇ ಎಲ್ಲರಿಗಿಂತ ಉನ್ನತ ಸ್ಥಾಯಿಯಲ್ಲಿದ್ದ. 
ಆತ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಅಪಸ್ತರದಲ್ಲಿ ಹಾಡಿದ ಮಂತ್ರಗಳನ್ನು 
ಕೇಳಿದಾಗಲೆಲ್ಲ ವಿಚಿತ್ರವಾದ ರೀತಿಯಲ್ಲಿ ಹೊರಳುತ್ತಿದ್ದುದರಿ೦ದ ಶರೀರವು ಎಂಟು 
ಕಡೆ ತಿರುಚಿಕೊಂಡಿತು. ಒಮ್ಮೆ ಆತ ದೇವತೆಯ ಮಕ್ಕಳಿಗೆ ತನ್ನ ವಕವಾದ ಚಲನೆಯನ್ನು 
ನೋಡಿ ನಕ್ಕರೆಂದು ಶಪಿಸಿದ. ನಂತರ ಆ ಹೆಣ್ಣು ಮಕ್ಕಳು ದಸುಗಳಿಂದ 
ಅಪಹರಿಸಲ್ಪಡಲು ಕಾಲಕ್ರಮದಲ್ಲಿ ರಾಜಾ ಜನಕನ ಆಸ್ಥಾನದಲ್ಲಿ ಸೆರೆಸಿಕ್ಕ 
ಬಂದಿಯೊಡನೆ ವಾದ ಮಾಡಿ ಸೋತು ಆತ್ಮಹತ್ಯೆ ಮಾಡಿಕೊಂಡ ಕಹೋಡ 
ಮುನಿ. ಅದೇ ಸಭಾಂಗಣದಲ್ಲಿ ಅಷ್ಟಾವಕ್ರನು ಆ ಬ೦ಧಿಯೊಡನೆ ವಾದಮಾಡಿ 
ಸೋಲಿಸಿ ತನ್ನ ತಂದೆಗಾದ ಸೋಲಿಗೆ ಸೇಡು ತೀರಿಸಿಕೊಂಡ. 

ಹುಟ್ಟು-ಸಾವುಗಳ ಕಾಲ ಚಕ್ರದಿಂದ ಬಿಡುಗಡೆ ಹೊಂದಲು ಈತನು 
ಮಾಡಿರುವ ಕೆಲಸವೇ ಅಷ್ಟಾವಕ್ರಗೀತೆ ಅಥವಾ ಅಷ್ಟಾವಕ್ರ ಸಂಹಿತೆ. 

ಈ ಕೃತಿಯು ಈತನ ಮತ್ತು ವಿದೇಹದ ಜನಕ ಚಕ್ರವರ್ತಿಯೊಡನೆ ನಡೆದ 
ಸಂವಾದದ ರೂಪದಲ್ಲಿದೆ. ಈತನು ಪಶ್ಚಿಮ ಬಂಗಾಲದ ಚಕ್ರೇಶ್ಚರದಲ್ಲಿ ಅನೇಕ 
ವರ್ಷಗಳು ಭಗವಾನ್‌ ಶಿವನನ್ನು ಪೂಜಿಸಿ ಮುಕ್ತಿಯನ್ನು ಪಡೆದನು. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೧೭ 


“ರಾಜನೂ ಕೂಡಾ (ಸಹ), ಆತ ವೀರವರನಾಗಿದ್ದರೆ, ಕಣ್ಣಿಲ್ಲದವರಿಗೆ, 
ಅಂಗವಿಕಲರಿಗೆ, ಸ್ಲೀಯರಿಗೆ, ಭಾರ ಹೊತ್ತವರಿಗೆ ಹಾಗು ವೇದ ಪಾರಂಗತ 
ಬ್ರಾಹ್ಮಣರಿಗೆ ಪಕ್ಕಕ್ಕೆ ಸರಿದು ದಾರಿ ಕೊಡಬೇಕು” ಎಂದು ಅಷ್ಲಾವಕ್ತನು ಸ್ಪಷ್ಟವಾಗಿ 
ಹೇಳಿದ್ದಾನೆ. 

ಆಪಸ್ತಂಭ: ಯಜ್ಞಯಾಗಾದಿಗಳನ್ನು ನಡೆಸುವ ಕ್ರಮವನ್ನು ತುಂಬಾ ಚೆನ್ನಾಗಿ 
ಬಲ್ಲ ಖಷಿ. 

ತೈತರೀಯ ಸಂಹಿತೆಯ ಪರಿಷ್ಠರಣಿ, ಈತನ ಪಂಥಕ್ಕೆ (ಈತನಲ್ಲಿ ವಿದ್ಯಾಭ್ಯಾಸ 
ಮಾಡಿದವರು) ಸೇರಿದವರು ಅಥವಾ ಈತನೇ ಮಾಡಿದನೆಂದು ಹೇಳಲಾಗಿದೆ. 
ಗೃಹ್ಯಸೂತ್ರಗಳಲ್ಲೊಂದಾದ ಆಪಸ್ತಂಭ ಸೂತ್ರದ ಒಂದು ಚಿಕ್ಕ ಕೈಪಿಡಿಯನ್ನು 
ರಚಿಸಿದ್ದಾನೆ. ಈ ಕೈಪಿಡಿಯಲ್ಲಿ ಪ್ರಯೋಗ ಅಥವಾ ಯಜ್ಞಯಾಗಾದಿಗಳನ್ನು 
ನಡೆಸುವ ಕ್ರಮವನ್ನು ಕುರಿತು ಮಾಹಿತಿಯನ್ನು ಸೂತ್ರ ಅಂದರೆ ಚಿಕ್ಕಚಿಕ್ಕ ವಾಕ್ಯಗಳಲ್ಲಿ 
ಸಂಕೇತ ಭಾಷೆಯಲ್ಲಿ ಸೂಚಿಸಲಾಗಿದೆ. ಅದ್ವರ್ಯ ಪುರೋಹಿತರು ಯಜ್ಞ 
ಯಾಗಾದಿಗಳನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಅವರು ಉತ್ಕೃಷ್ಟ ಸ್ಥಳವನ್ನು 
ಆರಿಸಬೇಕು. ಜಮೀನನ್ನು ಅಳೆಯಬೇಕು. ಯಜ್ಞವೇದಿಕೆಯನ್ನು ನಿರ್ಮಿಸಬೇಕು. 
ಅಗತ್ಯವಾದ ಉಚಿತವೆನಿಸಿದ ಪಾತ್ರೆಗಳನ್ನು ಸಂಗ್ರಹಿಸಬೇಕು. 

ಸೌದೆಯನ್ನು ಸಂಗ್ರಹಿಸಬೇಕು. ಈ ಕೈಪಿಡಿಯ ಸೂಚನೆಗೆ ಅನುಸಾರವಾಗಿ 
ಅಗ್ನಿ ಪ್ರತಿಷ್ಠೆ ಮಾಡಬೇಕು. ಇವೆಲ್ಲ ಕಾರ್ಯಗಳನ್ನು ಮಾಡುವಾಗ ಯಜುರ್ವೇದದ 
ಶ್ಲೋಕಗಳನ್ನು ಪಠಿಸುತ್ತಿರಬೇಕು. ಈ ಅಧ್ವರ್ಯು ಪುರೋಹಿತರಿಗೆ ನೆರವಾಗುವಂತಹ 
ಆಕರಗ್ರಂಥ- ಈ ಸೂತ್ರಗಳನ್ನೊಳಗೊಂಡ ಪುಸ್ತಕ. ಈತನನ್ನು ಗಣಿತ ಶಾಸ್ತ್ರದ 
ಭಾಗಗಳಾದ ಬೀಜ ಗಣಿತ, ರೇಖಾ ಗಣಿತ ಮತ್ತು ತ್ರಿಕೋನ ಮಿತಿಯ ಪ್ರಮುಖ 
ವ್ಯಕ್ತಿಯೆಂದು (ಸಹಾಯಕಾರನೆಂದು) ಪರಿಗಣಿಸುತ್ತಾರೆ. ಇವುಗಳ ಬೆಳವಣಿಗೆಗೂ 
ಕಾರಣಕರ್ತನೆಂದು ಹೇಳಲಾಗಿದೆ. 

ಆಶ್ಚಲಾಯನ: ಈತ ಬ್ರಹ್ಮಸೂತ್ರ ಖ್ಯಾತಿಯ ಶೌನಕ ಯಷಿಗಳ ಶಿಷ್ಯ. 
ವೇದದಲ್ಲಿನ ಪ್ರಾರ್ಥನಾ ಶ್ಲೋಕಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ಖಷಿ; 
ಗೃಹ್ಯಸೂತ್ರದ ವರ್ಗದ ಅಡಿ ಬರುವ ಆಶ್ವಲಾಯನ ಸೂತ್ರವೆಂಬ ಕಿರು ಕೈಪಿಡಿಯನ್ನು 
ರಚಿಸಿದ್ದಾನೆ. ಇದರಲ್ಲಿ ಯಜ್ಞದ ವಿಧಿನಿಯಮಗಳನ್ನು ಪ್ರಯೋಗ ಅಥವಾ 
ಉಪಯೋಗಿಸುವ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾನೆ. ಈ ಗ್ರಂಥವು ಖಯಗ್ಗೇದಕ್ಕೆ 
ಸಂಬಂಧಪಟ್ಟ ಯಜ್ಞದ ನಿಯಮಗಳನ್ನು ಪಾಲಿಸುತ್ತಿರುವ ಯಗ್ವೇದದ 
ಪುರೋಹಿತರಿಗೆ ಉಪಯೋಗವಾಗುತ್ತದೆ. ಈಗ ಯಗ್ಳೇದದ ಒಂದು ಶಾಖೆಯ 
ಮೂಲ ಪುರುಷ (ಸ್ಥಾಪಕ). 


೧೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಬೃಹದಾಶ್ವ: ಈತ ಅತ್ಯಂತ ಗೌರವಾನ್ವಿತ ಖುಷಿ. ಯುದಿಷ್ಠಿರನು 
ದುಃಖಭರಿತನಾಗಿ ಕಾಡಿನಲ್ಲಿದ್ದಾಗ ಆ ಸ್ಥಳಕ್ಕೆ ಭೇಟಿಯನ್ನಿತ್ತ ಬೃಹದಾಶ್ಚನು 
ಯುಧಿಷ್ಠಿರನನ್ನು ಕುರಿತು ಈತನಿಗಿ೦ತ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಿದ ನಿಷಾದ 
ರಾಜ ನಳನ ಬಗ್ಗೆ ಹೇಳುತ್ತಾ ಜೂಜಾಟದಲ್ಲಿ ರಾಜ್ಯವನ್ನೇ ಕಳೆದುಕೊಂಡು, ತನ್ನ 
ದೇಶವನ್ನು ಬಿಟ್ಟು ಕಾಡಿನಲ್ಲಿರಬೇಕಾಯಿತು. ಅಲ್ಲಿ ಪತ್ನಿಯನ್ನೂ ಬಿಟ್ಟು ಹೆಚ್ಚು 
ಕಡಿಮೆ ಹುಚ್ಚನೇ ಆಗಿದ್ದ ನಳ ಮಹಾರಾಜನು ಪಟ್ಟ ಕಷ್ಟಗಳನ್ನು ವಿವರಿಸಿ ಹೇಳಿದನು. 
ನಳನಿಗೆ ಹೋಲಿಸಿದರೆ ಯುಧಿಷ್ಠಿರನು ಅಂತಹ ಕಷ್ಟವನ್ನು ಅನುಭವಿಸುತ್ತಿಲ್ಲ. 
ಯಾಕೆಂದರೆ ಈತನಿಗೆ ಪತ್ನಿಯ ಹಾಗೂ ಸಹೋದರರ ರಕ್ಷಣೆಯಿದೆ. ಸ್ವಂತ 
ವಿವೇಕವಿದೆ. ಇಂತಹ ಕಷ್ಟಕೋಟಲೆಗಳು ಮಾನವರೆಲ್ಲರಿಗೂ ಬರುವಂತಹುದೇ 
ಎಂದು; ಈ ದುಃಖವು ಈತನಿಗೆ ಒಬ್ಬನಿಗೆ ಅಲ್ಲವೆಂದೂ ಸ್ಪಷ್ಟಪಡಿಸಿದನು. ಈ 
ಸಂಕಟವನ್ನು ಧೈರ್ಯದಿಂದ, ತಾಳ್ಮೆಯಿಂದ ಎದುರಿಸಬೇಕೆಂದು ಬುದ್ಧಿ ಹೇಳಿದನು. 
ಹೀಗೆ ಹೇಳಿದ ಯಷಿಯು ಈ ಎಲ್ಲದರಲ್ಲೂ ಕೊನೆಗೆ ಜಯಶಾಲಿಯಾಗುವನೆಂದು 
ನಂತರ ಸುಖಜೀವನ ನಡೆಸುವನೆಂದು ಭರವಸೆಯನ್ನುಂಟುಮಾಡಿದನು. 

ಭಾಕ: ಘನ ಪಾಂಡಿತ್ಯ ಹೊಂದಿದ್ದ ಖಷಿ. ಬಹುದೀರ್ಥ ಕಾಲ ಬದುಕಿದಾಗ 
ಉಂಟಾಗುವ ಬಾಧೆಗಳನ್ನು ತಿಳಿಯಲು ಇಂದ್ರ ಸ್ವತಃ ಈತನಲ್ಲಿಗೆ ಬಂದನು. 
ಯಷಿ ಇಂದನಿಗೆ ವಿವರಿಸಿದ್ದು ಹೀಗೆ: ಮುದಿ ವಯಸ್ಸಿನಿಂದ ಉಂಟಾಗುವ 
ಅಶಕ್ತತೆ, ಬೇರೆಯವರ ಮೇಲೆ ಶಾರೀರಿಕ ಹಾಗೂ ಆರ್ಥಿಕ ಅವಲಂಬನೆ, ಯುವಕರು 
ತೋರಿಸುವ ಅನಾದರ, ತನಗೆ ಪ್ರಿಯರಾದವರೇ ತನ್ನ ಕಣ್ಣ ಮುಂದೆ ಒಬ್ಬರಾದ 
ಮೇಲೊಬ್ಬರು ತೀರಿಕೊಂಡಾಗ ಉಂಟಾಗುವ ವ್ಯಥೆ, ಅವರಿಲ್ಲದೆ ಬದುಕುವಂತಹ 
ಅನಿವಾರ್ಯತೆಗಳನ್ನು ವಿವರಿಸಿದ. 

ಭರದ್ವಾಜ: ಬೃಹಸ್ಪತಿಯು ತನ್ನ ಅತ್ತಿಗೆ ಮಮತಾ ಗರ್ಭಿಣಿಯಾಗಿದ್ದಾಗ 
ಬಲಾತ್ಕಾರದಿಂದ ಸ್ವಾಧೀನಪಡಿಸಿಕೊ೦ಡಾಗ ಆಕೆಯ ಗರ್ಭದಿಂದ ಸಿಡಿದ ಬೀಜದಿಂದ 
ಭರದ್ವಾಜನು ಜನಿಸಿದ. ಮಕ್ಕಳಿಲ್ಲದ ರಾಜಾ ಭರತನು ಮರುತ್ಲೋಮ ಯಾಗವನ್ನು 
ಮಾಡಿ ಆತನನ್ನು ದತ್ತು ಪಡೆದನು. ಆತನನ್ನು ವಿರಥ ಎಂದು ಕರೆದ. ಯ(ಯಾ)ವಕ್ರೀಡ 
ಆತನ ಮಗನಾದರೂ ಪಾಂಡವರ ಹಾಗೂ ಕೌರವರ ಗುರುವಾದ ದ್ರೋಣಾಚಾರ್ಕನೇ 
ಹೆಚ್ಚು ಪ್ರಸಿದ್ಧಿ ಪಡೆದ ಪುತ್ರ ಭರದ್ವಾಜನು ಅಪ್ಪರೆಯೊಬ್ಬಳು ಗಂಗಾ ನದಿಯಲ್ಲಿ 
ಸ್ನಾನ ಮಾಡುವುದನ್ನು ನೋಡಿದಾಗ ಅವನ ಶರೀರದಿಂದ ಹೊರಬಂದ ಪ್ರಾಣ 
ಬೀಜವನ್ನು ಒ೦ದು ವಿಶೇಷವಾದ ಪ್ರಾರ್ಥನಾ ಕಲಶದಲ್ಲಿ ಹಿಡಿದಿಟ್ಟನು. ಇದರಿಂದಲೇ 
ಜನ್ಮ ತಳೆದಿದ್ದು ಪ್ರಸಿದ್ಧನಾದ ದ್ರೋಣಾಚಾರ್ಯ. ಈಗ "ಅಗ್ನಿ ಅಸ್ತ'ವೆಂಬ ಆಯುಧದ 
ಸೃಷ್ಟಿಕರ್ತ. ಇದನ್ನು ಖಷಿ ಅಗ್ನಿವೇಶನಿಗೆ ಕೊಟ್ಟನು. ಅನೇಕ ವರ್ಷಗಳ ನಂತರ 
ಈ ಅಸ್ತವನ್ನು ಉಪಯೋಗಿಸುವ ಕ್ರಮವನ್ನು ತಿಳಿಯ ಹೇಳುವ ಸೂಚನೆಗಳೊಂದಿಗೆ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೧೯ 


ದ್ರೋಣಾಚಾರ್ಯನಿಗೆ ಅಗ್ನಿವೇಶ ಹಿ೦ದಿರುಗಿಸಿದ. ಅನೇಕ ವೇದ ಮಂತ್ರಗಳು ಈತನಿಗೆ 
ಸೇರಿದ್ದೆಂದು ಹೇಳುತ್ತಾರೆ. ಶ್ರೇಷ್ಠ ಖಷಿಯೆಂದು ವಿದ್ವತ್‌ ಪ್ರೌಢಿಮೆಗೆ ಹಾಗೂ 
ಅಸಾಮಾನ್ಯ ದೈವ ಭಕ್ತಿಗೆ ಹೆಸರು ಪಡೆದವರು ಭರದ್ವಾಜರು, ಭಗವಾನ್‌ ಶಿವ 
ಮತ್ತು ಬ್ರಹ್ಮರು ಪೂಜಿಸಿದ ಸಪ್ಪರ್ಷಿಗಳಲ್ಲಿ ಒಬ್ಬರೆಂದು ಗೌರವಿಸಲ್ಪಡುತ್ತಾರೆ. 
ಶ್ರೀರಾಮನ ಸೋದರ ರಾಜಕುಮಾರ ಭರತ ತನ್ನ ಅಣ್ಣ ಕಾಡಿನಲ್ಲಿದ್ದಾಗ ಹುಡುಕುತ್ತಾ 
ಚಿತ್ರಕೂಟದಲ್ಲಿನ ಈ ಖಷಿಯ ಆಶ್ರಮಕ್ಕೆ ಭೇಟಿಯಿತ್ತನು. ಶ್ರೀರಾಮನು ಅಯೋಧ್ಯೆಗೆ 
ಹಿಂದಿರುಗುವ ಮೊದಲು ಈ ಖಷಿಯನ್ನು ಇದೇ ಆಶ್ರಮದಲ್ಲಿ ಸಂದರ್ಶಿಸಿದ. 

ಯಂತ್ರಗಳು ಅಥವಾ ಯಾಂತ್ರಿಕ ಸಲಕರಣೆ- ಪ್ರಯಾಣಕ್ಕೆ ಸರಕು ಸಾಗಾಣಿಕೆಗೆ 
ಅನುಕೂಲವಾಗುವಂತಹ ವಾಹನಗಳ ವಿವರಗಳನ್ನು ಕೊಡುತ್ತದೆ (ನೀರಿನ ಮೇಲೆ 
ತೇಲುವ, ಭೂಮಿಯ ಮೇಲೆ ಚಲಿಸುವ, ಗಾಳಿಯಲ್ಲಿ ಹಾರಾಡುವ ವಾಹನಗಳ 
ಸಂಖ್ಯೆ ಕ್ರಮವಾಗಿ ೭೮೩, ೩೩೯, ೧೦೧). 

ಭರತ: ಇವನು ರಾಜ ಯಷಭನ ಮಗ. 

ಇದು ರಾಜನೊಬ್ಬ ಖುಷಿಯಾಗಿ ಪರಿವರ್ತಿತನಾದ ಪ್ರಸಂಗ. ತನ್ನ ಮೊದಲ 
ಜನ್ಮದಲ್ಲಿ ರಾಜನಾಗಿದ್ದ ಈತ. ತನ್ನ ಇಪ್ಪತ್ತ ನಾಲ್ಕನೆಯ ವಯಸ್ಸಿನಲ್ಲಿ ಎಲ್ಲವನ್ನೂ 
ತ್ಯಜಿಸಿ, ತಪಸ್ಸು ಮಾಡಲು ತೆರಳಿದ. ಆದರೆ ಅದರಲ್ಲಿ ಅವನು ಯಶಸ್ವಿಯಾಗಲಿಲ್ಲ. 
ಜಿಂಕೆಯೊಂದರ ವಿಷಯದಲ್ಲಿ ವ್ಯಾಮೋಹವನ್ನು ತಳಇದ್ದುದರಿಂದ, ಮರುಜನ್ಮದಲ್ಲಿ 
ಅವನು ಜಿಂಕೆಯಾಗಿ ಹುಟ್ಟಿದ. ಇದಕ್ಕೆ ಕಾರಣವೇನೆಂದರೆ, ಹಿಂದಿನ ಜನ್ಮದಲ್ಲಿ 
ಕೊನೆಯುಸಿರೆಳೆಯುವಾಗ ಈ ಆಲೋಚನೆಯೇ ಅವನ ಮನಸಿನಲ್ಲಿ 
ತುಂಬಿಕೊಂಡಿತ್ತು. ಮೂರನೆಯ ಜನ್ಮದಲ್ಲಿ ಒ೦ದು ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ, 
ಆ ಬ್ರಹ್ಮಣನ ಎರಡನೆಯ ಪತ್ನಿಯ ಮಗನಾಗಿ ಹುಟ್ಟಿದ. ಆಗ, ತನ್ನ ಹಿ೦ದಿನ 
ಎರಡು ಜನ್ಮಗಳ ವಿಚಾರವನ್ನು ನೆನಪಿಸಿಕೊಳ್ಳಲು ಅವನಿಗೆ ಸಾಧ್ಯವಾಯಿತು. 
ಅವನು ಹಖಷ್ಯಾಶ್ರಮವೊಂದನ್ನು ನಿರ್ಮಿಸಿಕೊಂಡು ಎಲ್ಲರಿಂದಲೂ ದೂರವಾಗಿ, 
ಧರ್ಮಶ್ರದ್ಧೆಯನ್ನುಳ್ಳ ಬಾಳುವೆಯನ್ನು ನಡೆಸುತ್ತ ಜೀವಿಸಿದ್ದ. ಆಗ ಅವನನ್ನು 
ಜಡಭರತನೆಂದು ಕರೆಯಲಾಗುತ್ತಿತ್ತು. ಅವನು ಐಹಿಕ ಬಂಧನದಿಂದ ತನ್ನನ್ನು 
ಮುಕ್ತಗೊಳಿಸುತ್ತ ಹೋಗುವ ಧ್ಯೇಯವನ್ನು ಇರಿಸಿಕೊಂಡಿದುದರಿಂದ, ಅವನು 
ರಘುಗಣನೆಂಬ ರಾಜನ ಪಲ್ಲಕ್ಕಿ ಹೊರುವ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದ. ಆಗ 
ಒಂದು ಪ್ರಸಂಗ ನಡೆದು, ಬದಲಾದ ಪರಿಸ್ಥಿತಿಯಲ್ಲಿ ಅವನೇ ಆ ರಾಜನಿಗೆ ಮುಕ್ತಿಯನ್ನು 
ಪಡೆಯುವ ಮಾರ್ಗವನ್ನು ಅಥವಾ ಬ್ರಹ್ಮವಿದ್ಯೆಯನ್ನು ಕಲಿಸಿಕೊಟ್ಟ. 

ಗಂಧರ್ವ ವೇದ ಅಥವಾ ಸಂಗೀತ, ನೃತ್ಯ ವಿದ್ಯೆ- ಇವು ಸಾಮವೇದದ 
ಉಪವೇದ. ಈ ಪುಸ್ತಕದಲ್ಲಿ ನಂದಿಕೇಶ್ವರ, ನಾರದ, ಹನುಮಂತ ಇವರ ಕೃತಿಗಳು 
ಸೇರಿವೆ. ಹಾಡುಗಾರಿಕೆ, ವಾದ್ಯಸಂಗೀತ, ಹಾಗೂ ನೃತ್ಯದ ನಾನಾ ಪ್ರಕಾರಗಳು ಈ 


೨೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಪುಸ್ತಕದಲ್ಲಿ ಕಾಣಸಿಗುತ್ತದೆ. ಆಸಕ್ತರಿಗೆ ಭಕ್ತಿಯ ವಿಷಯದಲ್ಲಿ ಮನಸ್ಸನ್ನು 
ಕೇಂದ್ರೀಕರಿಸಲು ಈ ಉಪವೇದವು ಸಹಕಾರಿಯಾಗುತ್ತದೆ. ಇಂತಹ ಶ್ರೇಷ್ಠ ಕೃತಿಯನ್ನು 


ರಚಿಸಿದ್ದಾನೆ ಭರತಮುನಿ. 


ಬೃಹಸ್ಪತಿ: ಆ೦ಗೀರ ಮತ್ತು ಶ್ರದ್ಧಾಳ ಮಗ ಬೃಹಸ್ಪತಿ. ದೇವಯಾನಿಯನ್ನು 


ಮದುವೆಯಾದ ಕಚನ ತಂದೆ. ಅತಿ ಬುದ್ಧಿಮತ್ತೆಯನ್ನು ಹೊಂದಿದ್ದ ಆತ, 
ವೇದಪಾರಂಗತನಾಗಿ ದೇವ, ದೇವತೆಗಳಿಗೆ ಆಚಾರ್ಯನಾಗಿದ್ದ. ಬೃಹಸ್ಪತಿ ಸ್ಮೃತಿ 
೧೮ ಮುಖ್ಯ ಸ್ಮೃತಿಗಳಲ್ಲಿ ಒಂದು. ಕಾಮ(ಪುರುಷಾರ್ಥ)ವು ಮನುಷ್ಯನ ಅಂತಿಮ 
ಗುರಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಭರದ್ವಾಜ ಯಷಿಯು ಈತನಿಂದಲೇ 
ಜನಿಸಿದನೆಂದು ಹೇಳುತ್ತಾರೆ. 

ಭೃಗು: ಅತ್ಯಂತ ಪ್ರಭಾವವುಳ್ಳ ಯಷಿಯೆಂದು, ಬ್ರಹ್ಮನ ಮಾನಸ 
ಪುತ್ರರಲ್ಲೊಬ್ಬನೆಂದು ಹೆಸರು ಪಡೆದಿರುವ ಯಷಿ ಭೃಗು. ಈತನ ಹೆಂಡತಿ ಧರ್ಮನ 
ಮಗಳಾದ ಖ್ಯಾತಿ ಮತ್ತು ಅಭಿವೃದ್ಧಿಯನ್ನು ಅನುಗಹಿಸುವಂತಹ ದೇವತೆ. ಲಕ್ಷ್ಮಿಯು 
ಈತನ ಮಗಳು. ಉಶಾನನ (ಈತ ಕವಿ ಇಲ್ಲವೆ ಶುಕ್ರನೆಂದು ಪ್ರಸಿದ್ಧಿಯಾಗಿದ್ದಾನೆ) 
ಮಾನವರಲ್ಲೆ ಅತ್ಯಂತ ಬುದ್ದಿವಂತನೆಂದು ಹೆಸರು ಪಡೆದಿರುವ ಮಗ ಭೃಗುವಿನ 
ಮಕ್ಕಳು. ಮೊಮ್ಮಗಳು ರುಚಿಕಾ, ಪರಶುರಾಮರು. 


ನಾರದ ಮಹರ್ಷಿಯಂತೆಯೇ ಎಲ್ಲೆಂದರಲ್ಲಿ ಪಯಣಿಸುವ ಶಕ್ತಿಯನ್ನು 


ಹೊಂದಿದ್ದ. ಸತ್ಕಲೋಕದಲ್ಲಿನ ಬ್ರಹ್ಮ ವೈಕುಂಠದಲ್ಲಿರುವ ವಿಷ್ಣು ಮತ್ತು ಕೈಲಾಸದಲ್ಲಿನ 
ಶಿವ- ಇವರಲ್ಲಿ ಯಾರು ಶ್ರೇಷ್ಠರು ಎ೦ಬ ವಿಚಾರ ಚರ್ಚೆಗೆ ಬಂದಾಗ ಎಷ್ಟೋ 
ಪರಿಶೀಲನೆಯಾದ ನ೦ತರ ಮಹಾವಿಷ್ಣುವೇ ಮೂವರಲ್ಲಿ ಶ್ರೇಷ್ಠನೆಂದು ತೀರ್ಮಾನ 
ಕೊಟ್ಟ. ಜ್ಯೋತಿಶ್ಶಾಸ್ತದ ಲೆಕ್ಕಾಚಾರದಲ್ಲಿ ಪರಿಣತ, ಅಲ್ಲದೆ ಆಕಾಶದವ್ಯದಿಂದ 
ನೀರು, ಬೆಂಕಿ ಹೇಗೆ ಉತ್ಪನ್ನವಾಗುತ್ತದೆಯೆಂದು ವಿವರಿಸಿದ್ದಾನೆ. ಗಾಳಿಯು 
ಹೊಟ್ಟೆಯಲ್ಲಿ ಹೇಗೆ ಕೆಲಸ ಮಾಡುವುದೆಂದು ಮತ್ತು ಕರುಳನ್ನು ನಿಯಂತ್ರಿಸುವ 
ಬಗೆಯನ್ನು ವಿವರಿಸಿದ್ದಾನೆ. 

ಚ್ಯವನ: ಚ್ಯವನ ಯಷಿಯು ಭೃಗು ಖುಷಿಯ ಮಕ್ಕಳಲ್ಲಿ ಒಬ್ಬರು. ಆತ 
ತಾಯಿಯ ಗರ್ಭದಲ್ಲಿದ್ದಾಗ ಆಕೆಯನ್ನು ಅಪಹರಿಸಿಕೊಂಡು ಹೋದುದರಿಂದ 
ಅವಧಿಗೆ ಮುಂಚೆಯೇ ಈತನ ಜನನವಾಯ್ತು. ಸುಕನ್ಯೆಯನ್ನು ವಿವಾಹವಾಗಿ 
ಔರ್ಯನೆಂಬ ಮಗನನ್ನು ಪಡೆದ. ಔರ್ಯನೂ ಒಬ್ಬ ಖುಷಿ. ಈತನು ಒ೦ದೇ ಜಾಗದಲ್ಲಿ 
ಅಲುಗಾಟವಿಲ್ಲದ ಭಂಗಿಯಲ್ಲಿ ಕುಳಿತು ಬಹುಕಾಲ ತಪಸ್ಪನು ಕೈಗೊಂಡನು. 


ಅನಿರೀಕ್ಷಿತವಾಗಿ ಮುನಿಯ ಕಣ್ಣುಗಳನ್ನು ಕುರುಡು ಮಾಡಿದ ರಾಜಪುತ್ರಿ ಸುಕನ್ಯ 


ಪ್ರಾಯಶ್ಚಿತ್ತ ರೂಪವಾಗಿ ಆತನನ್ನೇ ವಿವಾಹವಾದಳು. ಸ್ಪರ್ಗ ಲೋಕದ ವೈದ್ಯರಾದ 


ಅಶ್ಚಿನೀ ದೇವತೆಗಳು ಆಕೆಯ ಉತ್ಕಟ ಅನುರಾಗ ಹಾಗೂ ಪಾತಿವ್ರತ್ಯವನ್ನು 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೨೧ 


ಪರೀಕ್ಷೆಗೆ ಒಳಪಡಿಸಿ ಸಂತೋಷದಿಂದ ಆಕೆಗೆ, ತನ್ನ ಗ೦ಡನ ದೃಷ್ಟಿ ಬರಲೆಂದು 
ಮತ್ತು ಯೌವನ ಮರುಕಳಿಸಲೆಂದೂ ವರವನ್ನು ನೀಡಿದರು. ಚ್ಯವನ ಯಷಿಯು 
ತನ್ನ ಮಾವ ರಾಜಾಶರ್ಯಾತಿಯ ಕೈಗೊಂಡ ಸೋಮಯಜ್ಞವನ್ನು ನೆರವೇರಿಸಿದನು. 
ತನ್ನ ದೃಷ್ಟಿ ಮತ್ತು ಯೌವನವನ್ನು ಪೂರ್ವಸ್ಥಿತಿಗೆ ಮರಳಿಸಿದ ಉಪಕಾರಕ್ಕೆ ಚ್ಯವನ 
ಮಹರ್ಷಿ ಅಶ್ವಿನೀ ದೇವತೆಗಳಿಗೆ 'ಸೋಮ'ವನ್ನು ಕಾಣಿಕೆಯಾಗಿ ಕೊಟ್ಟನು. ಇದರಿಂದ 
ಇಂದ್ರ ಕುಪಿತನಾಗಿ ತನ್ನ ವಜ್ರಾಯುಧದಿಂದ ಯಷಿಯನ್ನು ನಾಶಮಾಡಲು 
ಪ್ರಯತ್ನಿಸಿದನು. ಯಷಿಯು ತನ್ನ ಶಕ್ತಿಯಿಂದ ಇಂದನ ಕೈಯನ್ನು ನಿಶ್ವಕ್ತಗೊಳಿಸಿದನು. 
ತನ್ನ ತಪಶ್ವಕ್ತಿಯಿಂದ ಇಂದ್ರನು ಸಹಜಸ್ಥಿತಿಗೆ ಮರಳಲು ಕಾರಣನಾದನು. 

ಚರಕ: ಆಯುರ್ವೇದದ ಮೂಲ ಆಕರಗ್ರಂಥ- ಜೀವ ವಿಸ್ತರಿಸುವ (ವಿಸ್ತರಣೆ) 
ಹಾಗೂ ವೈದ್ಯ ಚಿಕಿತ್ಸೆಯ ಶಾಸ್ತ್ರವನ್ನು ಚರಕ ಸಂಹಿತೆ ಎಂಬ ಹೆಸರಿನಲ್ಲಿ ರಚಿಸಿದ 
ಕೀರ್ತಿ ಈತನಿಗೆ ಸಲ್ಲುತ್ತದೆ. ಇದಲ್ಲದೆ ಬ್ರಹ್ಮ ಹಾಗೂ ಸ್ಪರ್ಗಲೋಕದ ಅಶ್ವಿನೀ 
ಕುಮಾರರು, ಧನ್ವಂತರಿಯಂತಹ ದೇವತೆಗಳು, ಅತ್ರಿ, ಭರದ್ವಾಜ, ಅಗ್ನಿವೇಶರಂಥ 
ಯಷಿಗಳು ಬರೆದ ಗ್ರಂಥಗಳಿಂದ ಆಯ್ದ ಮಾನವ ದೇಹದ ಮೇಲೆ ಮೂಲಿಕೆಗಳ 
ಕಾರ್ಯವೈಖರಿಯ ಜ್ಞಾನವನ್ನು ಕೈಪಿಡಿಯನ್ನಾಗಿ ರೂಪಿಸಿದ. 

ದೇವಲ: ದೂರದೃಷ್ಟಿಯ ಶಕ್ತಿಯನ್ನು ಹೊಂದಿದ್ದ ಶ್ರೇಷ್ಠ ಯಷಿ. ವೇದ 
ವಿದ್ಯೆಯನ್ನು ದೇವರ ಕಲ್ಪನೆಯನ್ನು ಕುರಿತ ವಿಚಾರಗಳನ್ನು ಪ್ರಚುರಪಡಿಸಿದ. 
ಭಗವಾನ್‌ "ಕೃಷ್ಣ ಶ್ರೇಷ್ಠ ತಮ. ಬಹ್ಮನಲ್ಲದೆ ಬೇರೇನೂ ಅಲ್ಲ ಎ೦ದು ಸಾರಿದ 
ದೇವಲ ಖಷಿ. ಸ್ನಾನ ಮಾಡುತ್ತಿದ್ದಾಗ ಕಾಲೆಳೆದ ಉದ್ದಟ ನಡೆವಳಿಕೆಗಾಗಿ ಹೂ 
ಹೂ ಎಂಬ ಗಂಧರ್ವನಿಗೆ ಮೊಸಳೆಯಾಗುವ ಶಾಪ ಕೊಟ್ಟನು (ಗಜೇಂದ್ರ 
ಮೋಕ್ಷ ಪುರಾಣ). ಪಗಡೆಯಾಟ ಕೆಟ್ಟ ರೂಪದ ಜೂಜಾಟ- ಆಡುವುದು ತಪ್ಪೆಂದು 
ಹೇಳಿದ್ದಾರೆ. ಈ ಆಟ ಮೋಸ ಹಾಗೂ ಅಪ್ರಾಮಾಣಿಕತೆಗೆ ಅನುವು 
ಮಾಡಿಕೊಡುವುದರಿಂದ ಸದ್ಗಹಸ್ಥರಿಗೆ ಅದು ವಿನೋದವನ್ನುಂಟುಮಾಡಲು 
ಬರುವುದಿಲ್ಲ. 

ಹದಿನೆಂಟು ಪ್ರಮುಖ ಧರ್ಮಶಾಸ್ತ್ರಗಳಲ್ಲಿ ಒಂದಾದ “ದೇವಲ ಸ್ಮತಿ” 
ಕೃತಿಯನ್ನು ರಚಿಸಿದ್ದಾನೆ. ಈ ಗಂಥದಲ್ಲಿ ನಲ್ಲರೂ ಅನುಸರಿಸಬೇಕಾದ (ರೀತಿ 
ನೀತಿ) ನಡವಳಿಕೆಯನ್ನು ಕುರಿತು ಹೇಳಿದ್ದಾನೆ. 

ದುರ್ವಾಸ: ಅತ್ರಿ ಖಷಿ ಹಾಗೂ ಅನಸೂಯೆಯರ ಮಗ ದುರ್ವಾಸ. 
ಈತನ ಪತ್ನಿ ಅಜಮುಖಿ ಮತ್ತು ದಾನವರಾಗಿದ್ದ ಇಬ್ಬರು ಮಕ್ಕಳು- ಇಲ್ಲಲ 
ಮತ್ತು ವಾತಾಪಿ ಎ೦ಬ ಹೆಸರಿನವರಾದ ಮಕ್ಕಳ ತಂದೆ. 

ಅತ್ರಿ, ಅನಸೂಯ ದಂಪತಿಗಳಿಗೆ ಬ್ರಹ್ಮ ಹಾಗೂ ವಿಷ್ಣು ವರವನ್ನು ನೀಡಿದ 
ಫಲವಾಗಿ ಈಶ್ವರಾಂಶದ ದುರ್ವಾಸನು ಅವರಲ್ಲಿ ಜನ್ಮ ತಳೆದ. ಸ್ವಭಾವತಃ ಬಹಳ 


೨೨ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಬೇಗ ಸಿಟ್ಟಿಗೇಳುವುದು ಅಷ್ಟೇ ಸುಲಭವಾಗಿ ಸಂಕಷ್ಟನಾಗುವುದು ಈತನ 
ಗುಣಗಳಾಗಿದ್ದವು. ಈತ ಅನೇಕ ಐತಿಹಾಸಿಕ ಘಟನೆಗಳಿಗೆ ಕಾರಣನಾಗಿದ್ದ. 
ಸಂತೋಷಗೊಂಡಾಗ ತನ್ನ ಸೇವೆ ಮಾಡಿದವರಿಗೆ ಅದ್ಭುತವಾದ ವರಗಳನ್ನು 
ನೀಡುತ್ತಿದ್ದ. ಅದಕ್ಕೆ ಉತ್ತಮ ಉದಾಹರಣೆಯೆಂದರೆ ಕುಂತಿಗಿತ್ತ ಮಂತ್ರ ಅದು 
ಆಕೆ ದುರ್ವಾಸನಿಗೆ ಸೇವೆಗೈಯ್ದು ಆತನಿಂದ ಹೊಗಳಿಸಿಕೊಂಡು ಪಡೆದಿದ್ದು. 

ಆಗ್ರಹಗೊಂಡಾಗ ನಡೆಯುವ ಘಟನೆಗೆ ಉದಾಹರಣೆಯೆಂದರೆ 
ಮಾಂಧಾತರಾಜ ಅಂಬರೀಷನ ಮೇಲೆ ಸಿಟ್ಟುಗೊಂಡು ಎಸೆದ ಅಸ್ತ್ರ ಅದು 
ಆತನನ್ನು ತಾಕುವಷ್ಟರಲ್ಲಿ ಶ್ರೀ ಕೃಷ್ಣ ಭಗವಾನನು ತನ್ನ ಸುದರ್ಶನ ಚಕ್ರವನ್ನು ಅಡ್ಡ 
ನಿಲ್ಲಿಸಿ ತಡೆದ. ಅಂಬರೀಷ ಶ್ರೀ ಕೃಷ್ಣನ ಮಹಾಭಕ್ತನಾಗಿದ್ದ. ಶ್ರೀಲಕ್ಷ್ಮೀಗೆ ದುರ್ವಾಸ 
ಮುನಿಯು ಶಾಪವಿತ್ತು ಆಕೆ ಸಮುದ್ರದಲ್ಲೇ ವಾಸವಾಗಿರಬೇಕೆಂದು, ಸಮುದ್ರ 
ಮಥನವಾದಾಗ ಆಕೆ ಹೊರಗೆ ಬರಬೇಕೆಂದು ಆದೇಶಿಸಿದ. ಕಣ್ವ ಯಷಿಯ 
ಸಾಕುಮಗಳಾದ ಶಕುಂತಲೆಯು ದುರ್ವಾಸ ಮುನಿ ಆಶ್ರಮಕ್ಕೆ ಬಂದಾಗ 
ಪರಧ್ಯಾನದಲ್ಲಿದ್ದು, ಆತನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲವೆಂದು ಆ ಯಷಿಯ 
ಶಾಪಕ್ಕೊಳಗಾಗಿ ತನ್ನ ಪತಿ ದುಷ್ಕಂತನಿ೦ದ ಕೆಲಕಾಲ ದೂರ ಉಳಿಯಬೇಕಾಯಿತು. 

ದಧೀಚಿ: ಸುವರ್ಚಲೆಯ ಪತಿ ಹಾಗೂ ಅಥರ್ವಣ, ಪಿಪ್ಪಲ ಪಾದಯಷಿಗಳ 
ತಂದೆ. ಆಗಿನ ಕಾಲದಲ್ಲಿ ಯಾಗಗಳನ್ನು ಮಾಡಿಸುವುದರಲ್ಲಿ ಎತ್ತಿದ ಕೈ ಎಂದು 
ಎಲ್ಲರೂ ಸಮ್ಮತಿಸುತ್ತಿದ್ದರು. 

ಈಶ್ವರನ ದೃಢಭಕ್ತನಾದ ದಧೀಚಿಯು ತನ್ನ ಶರೀರದ ಬೆನ್ನುಮೂಳೆಯನ್ನು 
ಇಂದ್ರನ ಶತ್ರುವಾದ ವೃತ್ತಾಸುರನ ಸಂಹಾರಕ್ಕಾಗಿ ಕೊಟ್ಟುಬಿಟ್ಟ ಆ ಮೂಳೆಯಿಂದ 
ವಿಶ್ವಕರ್ಮನು ವಜವೆಂಬ ಆಯುಧವನ್ನು ತಯಾರಿಸಿ, ಇಂದ್ರನ ಶತ್ರುಸಂಹಾರ 
ಕಾರ್ಯಕ್ಕೆ ನೆರವಾದ. ಬೇರೆಯವರಿಗೆ ಒಳ್ಳೆಯದಾಗಬೇಕಾದರೆ ತನ್ನ ಶರೀರವನ್ನು 
ತ್ಕಾಗ ಮಾಡುವುದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂದಿದ್ದಾನೆ ದಧೀಚಿ. 

ಧೌಮ್ಯ: ಈತ ಆವಾದಧೌಮ್ಯನೆಂದು ಹೆಸರು ಪಡೆದಿದ್ದ. ಈತನ ಶಿಷ್ಯ 
ಉಪಮನ್ಯು. ಪಾಂಡವರಿಗೆ ಪ್ರಧಾನ ಪುರೋಹಿತನಾಗಿದ್ದ. ರಾಜ್ಯದಲ್ಲಿನ ಧಾರ್ಮಿಕ 
ಪದ್ಧತಿಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದ. ಪಾಂಡವರ ಹನ್ನೆರಡು ವರ್ಷಗಳ 
ವನವಾಸದ ಕಾಲದಲ್ಲಿ ಅವರ ಜೊತೆಯಲ್ಲೇ ಇದ್ದಂತಹ ಯಷಿ ಧೌಮ್ಯ ಯುಧಿಷ್ಟಿರನ 
ರಾಜ್ಯ ಪಟ್ಟಾಭಿಷೇಕವು ಧೌಮ್ಯನ ನೇತೃತ್ವದಲ್ಲಿ ನಡೆಯಿತು. 

ದತ್ತಾತ್ರೇಯ: ಮಹಾವಿಷ್ಣುವಿನ ಅವತಾರವೇ ದತ್ತಾತ್ರೇಯನಾಗಿ ಜನ್ಮ 
ತಳೆದಿದ್ದು- ದತ್ತಾತ್ರೇಯನು ಪ್ರಹ್ಲಾದನಿಗೆ ಆತ್ಮತತ್ವವನ್ನು ಬೋಧಿಸಿದ. ಕಾರ್ರವೀರ್ಯನನ್ನು 
ಅನುಗ್ರಹಿಸಿ ಸಾವಿರ ತೋಳುಗಳನ್ನು (ಭುಜಗಳನ್ನು) ವರವಾಗಿ ನೀಡಿದ. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೨೩ 


“ಅವಧೂತ ಗೀತೆ'ಯೆ೦ಬ ಹೆಸರಿನ ಗಂಥ- ವೇದಾಂತದಲ್ಲಿ ಅತ್ಯಂತ 
ಪ್ರಮುಖವಾದ ಗಂಥವನ್ನು- ೮ ಅಧ್ಯಾಯಗಳು, ೨೭೧ ಶ್ಲೋಕಗಳನ್ನು 
ಒಳಗೊಂಡಿರುವ ಗಂಥವನ್ನು ರಚಿಸಿದ್ದಾನೆ. 

ಗರ್ಗ: ಜ್ಯೋತಿಶ್ವಾಸ್ತ ಮತ್ತು ಖಗೋಳಶಾಸ್ತ್ರ- ಇದು ವರ್ಷದ ಶುಭ, 
ಅಶುಭ ವೇಳೆಗಳು, ವೇದದಲ್ಲಿ ಹೇಳಿರುವ ಯಜ್ಞಯಾಗಾದಿಗಳ ವಿಚಾರ, ಶುಕ್ಷಪಕ್ಷ. 
ಕೃಷ್ಣಪಕ್ಷಗಳಲ್ಲಿ ಸೂಕ್ತ ಸಮಯದಲ್ಲಿ ಯಜ್ಞ ಮಾಡುವುದು ಮುಂತಾದವುಗಳನ್ನು 
ತನ್ನ ಬರಹದಲ್ಲಿ ತಿಳಿಸಿದ್ದಾನೆ. 

ಬಾಲಕೃಷ್ಣನ ನಾಮಕರಣದಲ್ಲಿ ಈತ ಭಾಗವಹಿಸಿದ್ದ. ಗರ್ಗ ಯಷಿಯೇ ಆ 
ಮಗುವಿಗೆ “ಕೃಷ್ಣಃ ಎಂದು ಹೆಸರು ಕೊಟ್ಟಿದ್ದು. ಕೃಷ್ಣನ ಸಾಕುತಂದೆಯಾದ 
ನಂದಗೋಪನಿಗೆ ಕೃಷ್ಣನ ಜನ್ಮರಹಸ್ಯವನ್ನು ತಿಳಿಸುತ್ತಾ, ಆತ ತನ್ನ ಹಿ೦ದಿನ 
ಅವತಾರದಲ್ಲಿ ಕೆಂಪು ಹಾಗು ಬಂಗಾರದ ವರ್ಣಗಳನ್ನು ತಳೆದಿದ್ದ. ಈಗ ಕಪ್ಪು 
ವರ್ಣದವನಾಗಿ ಹುಟ್ಟಿದ್ದಾನೆ ಎಂದು ಹೇಳಿದ. ಗರ್ಗಯಷಿಯ ಪಾರ್ವತಿ 
ಪರಮೇಶ್ವರರ ಆರು ಮುಖಗಳುಳ್ಳ ಮಗನಿಗೆ ನಾಮಕರಣ ಮಾಡಿದ. 
ಕಾರ್ತಿಕೇಯನಿಗೆ ಅದೇ ಹೆಸರು ಸ್ವಲ್ಪ ಕಾಲವಿತ್ತು.ಮುಂದೆ ಅವನಿಗೆ ಆರು ಜನ 
ಯಷಿ ಪತ್ನಿಯರಾದ ಕೃತ್ತಿಕೆಯರ ಶಾಪಕ್ಕೊಳಗಾದ. ಸಾಧನಶಾಸ್ತ್ರ ಎಂಬ ಮಹೋತ್ಕಷ್ಟ 
ಗ್ರಂಥ. 

ಗಾರ್ಗಿ: ಈಕೆ ವಚಕ್ನು ಎಂಬ ಯಷಿಯ ಮಗಳು. ಗಾರ್ಗಿಗೆ ವಿದುಷಿ 
ಅಥವಾ ವಾಚಕ್ಕವಿ ಎಂಬ ಹೆಸರುಗಲಿವೆ. 

ಜನಕರಾಜನ ಆಸ್ಥಾನದಲ್ಲಿ ಸ್ತ್ರೀಯರಲ್ಲಿ ಒಬ್ಬಳಾಗಿದ್ದ ಗಾರ್ಗಿ ವೇದಾ೦ತ 
ವಿಷಯಗಳನ್ನು ಬಹಳ ಚೆನ್ನಾಗಿ ಅರಿತಿದ್ದಳು ಮತ್ತು ಸೊಗಸಾಗಿ ಅದನ್ನು ಮಂಡಿಸುವ 
ಸಾಮರ್ಥ್ಯವನ್ನು ಹೊಂದಿದ್ದಳು. ಆಕೆ ಬ್ರಹ್ಮವಾದದಲ್ಲಿ ಮೇಲ್ಮಟ್ಟದ ಗುಂಪಿನಲ್ಲಿ 
ಒಬ್ಬಳಾಗಿದ್ದಳು. ಯಾಜ್ಯವಲ್ಕ್ಯ ಯಷಿಯ ಜೊತೆ ನಡೆದ ವೇದಾಂತ ಚರ್ಚೆಯಲ್ಲಿ 
ಭಾಗವಹಿಸಿದಳು. ಬ್ರಹ್ಮನ ವಿಷಯವಾಗಿ ಆಕೆ ಕೇಳಿದ ಪ್ರಶ್ನೆಗಳೆಲ್ಲ ಬೃಹದಾರಣ್ಯಕ 
(೮-೧-೧೨) ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿದೆ. 

ಗೌತಮ: ಅಂಧಖಪಷಿ. ದೀರ್ಫಾತ್ಮ ಹಾಗೂ ಪ್ರಾದ್ಯೇಷಿಯ ಮಗ ಗೌತಮ. 
ಬ್ರಹ್ಮನ ಮಗಳಾದ ಅಹಲ್ಕೆ ಗೌತಮ ಯಷಿಯ ಪತ್ನಿ. ಸಪ್ಪರ್ಷಿಗಳೆಂದು ಹೆಸರಾದ 
ಮಹರ್ಷಿಗಳಾದ ಏಳು ಜನರಲ್ಲಿ ಗೌತಮ ಯಷಿಯೂ ಒಬ್ಬರು. ಈತ 
ದೇವರಾಜನಾದ ಇಂದ್ರನನ್ನು ಶಪಿಸಿದ- ಕಾರಣ ತನ್ನ ಪತ್ನಿಯೊಡನೆ ಅನುಚಿತವಾಗಿ 
ನಡೆದುಕೊಂಡನೆಂದು. ಆ ಶಾಪ- ಇಂದ್ರನ ಶರೀರದ ಮೇಲೆ ಸಾವಿರಾರು 
ಜನನೇಂದ್ರಿಯಗಳು ಕಾಣಿಸಿಕೊಳ್ಳಬೇಕೆಂದು ಇತ್ತು. ಆತ ತನ್ನ ಹೆ೦ಡತಿಯನ್ನು 
ಕಲ್ಲಾಗೆಂದು ಶಪಿಸಿದ. ದರ್ಭಾ೦ಗ ಜಿಲ್ಲೆಯ ಆಹಿರಿಗ್ರಾಮದಲ್ಲಿ ಗೌತಮನ ಆಶ್ರಮವಿತ್ತು 


೨೪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಕುರುಡಾಗಿದ್ದ ಪತಿಯನ್ನು ನೋಡಿಕೊಂಡು ಸಾಕಾಗಿದ್ದ ಅವನ ತಾಯಿ, ತನ್ನ 
ಗಂಡ ಮತ್ತು ಮಕ್ಕಳನ್ನು ನೀರಿಗೆ ಬಿಡಲು ಗೌತಮನಿಗೆ ಸೂಚಿಸಿದಾಗ ತನ್ನನ್ನೂ 


ಸೇರಿಸಿಕೊಂಡು ನೀರಿನಲ್ಲಿ ಎಲ್ಲರೂ ಮುಳುಗಿ ಹೋದರು. 

`ನ್ಯಾಯಶಾಸ್ತ' ಅಥವಾ ತರ್ಕಶಾಸ್ತ್ರವು ತರ್ಕಬದ್ದವಾಗಿದ್ದು, ನಿಯಮ 
ಗಳನ್ನೋ ಳಗೊಂಡ ಪ್ರಾಪಂಚಿಕ ಜ್ಞಾನವು ೫೩೭ ಸೂತ್ರಗಳನ್ನೊ ಳಗೊಂಡು ಐದು 
ಅಧ್ಯಾ ಯಗಳಲ್ಲಿ ವಿಸ್ತಾರವಾಗಿ ಬರೆಯಲಾಗಿದೆ. ಇದು ಗೌತಮ ಯಷಿಯ ಕೊಡುಗೆ. 

ಜರತ್ಕಾರು: ಜರತ್ಕಾರುವಿನ ಪತಿ ಹಾಗೂ ಆಸ್ತಿಕನ ತಂದೆ. ಈ ಯಷಿಯು 
ಏಕಾಂಗಿಯಾಗಿಯೇ ಉಳಿದುಬಿಟ್ಟ ಮದುವೆಯ ಆಲೋಚನೆಯೇ ಈತನಿಗೆ 
ಬರಲಿಲ್ಲ. ಯಾಗಗಳನ್ನು ನಿರ್ವಹಿಸುತ್ತಾ ಅತಿ ಹೆಚ್ಚಿನ ವೇಳೆಯನ್ನು ಕಳೆಯುತ್ತಿದ್ದ. 
ಎಲ್ಲೆಲ್ಲೋ ಅಲೆಯುತ್ತಿರುವ ತಮ್ಮ ಪೂರ್ವಜರ ಆತ್ಮಗಳನ್ನು ಮುಕ್ತಿಗೊಳಿಸುವ 
ಸಲುವಾಗಿ ಮತ್ತು ಪೀಳಿಗೆಯನ್ನು ಮುಂದುವರಿಸಲು, ಆತ ತನ್ನನ್ನು ವಿವಾಹವಾಗುವ 
ಹಣ್ಣು ತನ್ನದೇ ಹೆಸರನ್ನು ಹೊಂದಬೇಕೆಂದು, ತಾನಾಗೇ ಬಯಸಿ 
ಮದುವೆಯಾಗಬೇಕೆಂದು, ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸಾರದ ಯಾವ 


ಜವಾಬ್ದಾರಿಯನ್ನು ತನ್ನ ಮೇಲೆ ಹೇರಬಾರದೆಂದು ಅನೇಕ ನಿಬಂಧನೆಗಳನ್ನು 


ಹಾಕಿದ. ವಾಸುಕಿಯು ತನ್ನ ತಂಗಿ ಜರತ್ಕಾರಳನ್ನು- ಅದೇ ಹೆಸರನ್ನು ಪಡೆದು 
ತಾನಾಗೆ ಮದುವೆಯಾಗುವಂತೆ ಒಪ್ಪಿಸಿದ. ಅಲ್ಲದೆ, ಆತ ಹಾಕಿದ ನಿಬಂಧನೆಗಳಿಗೆ 
ಜರತ್ಕಾರು ಒಪ್ಪಿದಳು. ಅವರು ವಿವಾಹವಾದರು. ಆಸ್ಮಿಕನೆಂಬ ಮಗ ಹುಟ್ಟಿದ. 
ತನ್ನನ್ನು ಪಶ್ನಿಯು ತೊಡೆಯ ಮೇಲಿಂದ ಎಬ್ಬಿಸಿದೆ, ಸಂಧ್ಯಾವಂದನೆ ಯಾದಿ 
ಕಾರ್ಯಕ್ರಮಗಳಿಗೆ ತಡ ಮಾಡಿದಳೆಂದು, ತೊರೆದುಬಿಟ್ಟ 

ಜೈಮಿನಿ: ವೇದವ್ಯಾಸರ ಶಿಷ್ಯ, ಈತ ಮುಂದಿನ ಪೀಳಿಗೆಗಾಗಿ 
“ಸಾಮವೇದ'ವನ್ನು ರಚಿಸುವ ಕಾರ್ಯಕ್ಕಾಗಿ ಗುರು ಹೇಳಿದಾಗ ಅದನ್ನು ಕೈಗೊಂಡ 
ಜೈಮಿನಿ. ಪೂರ್ವ ಮೀಮಾಂಸ ಅಥವಾ ಹಿಂದಿನದನ್ನು ಹುಡುಕುವಿಕೆ ಎನ್ನುವ 
೧೨ ಅಧ್ಯಾಯಗಳನ್ನೊಳಗೊಂಡ ಗ್ರಂಥವನ್ನು ಈತನು ರಚಿಸಿದ್ದಾನೆ. ಈ 


ಅಮೂಲ್ಯವಾದ ಗ್ರಂಥದಲ್ಲಿ ಪದ ಮತ್ತು ಚಿಂತನೆಗಳ ನಡುವಿನ ಸಂಬಂಧ ಮತ್ತು 


ಕರ್ಮಕಾಂಡದಲ್ಲಿನ ಸಂಪ್ರದಾಯಗಳ ಭಾಗದಲ್ಲಿನ ಅನೇಕ ಕಟ್ಟಳೆಗಳನ್ನು ಸೂಕ್ಷ್ಮವಾಗಿ 
ಗಮನಿಸಿ ಅನುಸರಿಸಬೇಕೆಂದು ಒತ್ತಿಹೇಳಿದ್ದಾನೆ. 

ಮನುಷ್ಯನ ಮುಖ್ಯ ಕರ್ತವ್ಯವೆಂದರೆ ಕ್ರಮಬದ್ಧವಾಗಿ ತನ್ನ ಪಾಲಿಗೆ 
ಬಂದುದನ್ನು ಪಾಲಿಸುವುದೇ ಆಗಿದೆಯೆಂದು ಒತ್ತಿ ಹೇಳಲಾಗಿದೆ. 


ಜಮದಗ್ನಿ: ರುಚಿಕ ಮತ್ತು ಸತ್ಯವತಿಯರ ಮಗ. ರೇಣುಕೆಯ ಪತಿ ಮತ್ತು 


ಪರಶುರಾಮ ಯಷಿಯ ತಂದೆ. ಏಳು ಜನ ಮಹರ್ಷಿಗಳಲ್ಲಿ ಒಬ್ಬರಾದ ಸಪ್ಪರ್ಷಿ 
ಮಂಡಲವನ್ನಲಂಕರಿಸಿದ ಮಹಾಮುನಿ ಜಮದಗ್ನಿ. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೨೫ 


ಮಹಾವಿಷ್ಣುವಿನ ಅವತಾರವೆಂದು ಭಾವಿಸಿದ ಜನತೆ ಆತ ಮಹಾ 
ಶಕ್ತಿಯುತನಾದ ಖಷಿಯೆಂದು ಗೌರವಿಸುತ್ತಿದ್ದರು. ಒಂದೇರೀತಿಯ ಎರಡು 
ಬಿಲ್ಲುಗಳನ್ನು ವಿಶ್ವಕರ್ಮ ತಯಾರಿಸಿಕೊಟ್ಟಿದ್ದನ್ನು ಹೊ೦ದಿದ್ದ. (ಜಮದಗ್ನಿ ಒಂದು 
ಬಿಲ್ಲನ್ನು ಈಶ್ವರನಿಗೆ ಸಮರ್ಪಿಸಲು ಈ ಬಿಲ್ಲನ್ನು ಶ್ರೀರಾಮನು ಸೀತೆಯನ್ನು 
ವಿವಾಹವಾಗಲು ಹೋದಾಗ ಪಂದ್ಯದಲ್ಲಿ ಮುರಿದುಹಾಕಿದ.) ಇನ್ನೊಂದು ಬಿಲ್ಲು 
ಮಹಾವಿಷ್ಣುವಿನ ಬಳಿಯಲ್ಲಿ ಇತ್ತು. ಅದು ಕಾಲಕ್ರಮದಲ್ಲಿ ಪರಶುರಾಮನ ಕೈಸೇರಿತು. 
(ಈ ಬಿಲ್ಲನ್ನು ಕೂಡಾ ಶ್ರೀರಾಮನೇ ಪರಶುರಾಮನೊಂದಿಗೆ ಪಂದ್ಯ ಕಟ್ಟಿ 
ಮುರಿದುಹಾಕಿದ). ಮಹರ್ಷಿಗಳಾದ ವಿಶ್ವಾಮಿತ್ರ, ವಸಿಷ್ಠರು ಜಮದಗ್ನಿಯ 
ಸಮಕಾಲೀನರು. ಯಾಗ ಮಾಡುವಾಗ ಸ್ಲಣೆಯನ್ನು ಕಳೆದುಕೊಂಡು ವಿಶ್ವಾಮಿತ್ತನಿಂದ 
ಮಂತ್ರ ಹೊರಡದಿದ್ದಾಗ ಕೂಡಲೇ ಸಸರ್ರರಿಯನ್ನು ಪಠಿಸಿ ಯಾಗ 
ಮುಂದುವರೆಯುವಂತೆ ಮಾಡಿದ ಘನತೆ ಜಮದಗ್ನಿಯದು. ತನ್ನ ಐದು ಮಕ್ಕಳನ್ನು- 
ಪರಶುರಾಮನೂ ಸೇರಿ, ಕರೆದು ಅವರ ತಾಯಿಯ ಶಿರಚ್ಛೆ; ದ ಮಾಡಬೇಕೆಂದು 
ಹೇಳಿದ. ಆತನ ಪತ್ನಿ ಮಾನಸಿಕವಾಗಿ ಪರಪುರುಷನನ್ನು ಬಯಸಿದ್ದಳು. ಬೇರೆಯವರೆಲ್ಲ 
ಆ ಕೆಲಸಕ್ಕೆ ಒಪ್ಪಲಿಲ್ಲವಾದರೂ ಪರಶುರಾಮ ಮಾತ್ರ ತನ್ನ ತಾಯಿಯ ತಲೆಯನ್ನು 
ಕಡಿಯಲು ಮುಂದಾಗಿ ಕರ್ತವ್ಯನಿಷ್ಠ ಮಗನೆನಿಸಿಕೊಂಡ. ಹಾಗೆ ತಂದೆಯನ್ನು 
ಸುಪ್ರೀತಿಗೊಳಿಸಿ, ಸತ್ತವರನ್ನು ಬದುಕಿಸುವ ಕಲೆಯನ್ನು ತಂದೆಯಿಂದ ಕಲಿತ 
ಪರಶುರಾಮ ತನ್ನ ತಂದೆಯನ್ನು ಯಾರೋ ಸಾಯಿಸಿದಾಗ ಬದುಕಿಸಿಕೊಂಡ. 

ಕಣ್ಣ; ಮೇಧಾತಿಥಿ ಯಷಿಯ ಮಗ ಕಣ್ವ ಮಹರ್ಷಿ. ಈ ಸುಸಂಸ್ಕೃತ 
ಯಷಿಯು ಕಾಡಿನಲ್ಲಿ ಮಗುವೊಂದನ್ನು ಕಂಡು ತನ್ನ ಆಶ್ರಮಕ್ಕೆ ಎತ್ತಿಕೊಂಡು 
ಬಂದು ಸಾಕಿದ. ಕಾಡಿನಲ್ಲಿ ಆ ಮಗುವನ್ನು ಶಕುಂತ ಪಕ್ಷಿಗಳು ಸಂರಕ್ಷಿಸುವುದನ್ನು 
ಕಂಡಿದ್ದ ಯಷಿಯು ಆ ಮಗುವಿಗೆ ಶಕುಂತಲ ಎಂದೇ ಹೆಸರಿಟ್ಟ ಈ ಸಾಕು 
ಮಗಳು ಖಷಿ ವಿಶ್ವಾಮಿತ್ರ ಹಾಗೂ ಅಪ್ಪರೆ ಮೇನಕಾ ದಂಪತಿಗಳ ಮಗಳು. 
ವಿಶ್ವಾಮಿತ್ರ ಆ ಮಗುವನ್ನು ಸಾಕಲಿಲ್ಲ. ಮೇನಕೆ ತನ್ನ ಲೋಕಕ್ಕೆ ಹೊರಟು 
ಹೋದಳು. ಹಾಗಾಗಿ ಯಾರೂ ನೋಡಿಕೊಳ್ಳದೆ ಇದ್ದ ಆ ಮಗುವನ್ನು ಕಣ್ವ 
ಯಷಿಗಳು ಬೆಳೆಸಿದರು. ಒಮ್ಮೆ ಯಷಿಯು ಆಶ್ರಮದಿಂದ ಹೊರಗೆ ಹೋಗಿದ್ದಾಗ 
ರಾಜಾ ದುಶ್ಯಂತನು ಆಶ್ರಮಕ್ಕೆ ಬಂದು ಶಕುಂತಲೆಯನ್ನು ನೋಡಿ ವಿವಾಹವಾಗ 
ಬಯಸಿದ. ಶಕುಂತಲೆ ಆತನಲ್ಲಿ ಅನುರಕ್ತಳಾಗಿ ಗಾಂಧರ್ವ ರೀತಿಯಲ್ಲಿ 
ವಿವಾಹವಾದರು. ರಾಜ ತನ್ನ ರಾಜಧಾನಿಗೆ ಹಿಂತಿರುಗಿದ. ಈ ವಿವಾಹ ವಿಧಿಯಲ್ಲಿ 
ಅವರಿಗೆ ಒಂದು ಗಂಡುಮಗುವಾಯಿತು. 'ಸರ್ವದಮನ' ಎಂದು ಹೆಸರಿಟ್ಟರು. 
ತಾಯಿ ಮತ್ತು ಮಗುವನ್ನು ತಂದೆಯ ಅರಮನೆಗೆ ತನ್ನ ಶಿಷ್ಕರೊಂದಿಗೆ 


೨೬ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಕಳುಹಿಸಿಕೊಟ್ಟ ಆ ಮಗುವಿಗೆ ಭರತನೆಂದು ಮರುನಾಮಕರಣವಾಯಿತು. “ಭರ' 
ಎಂದರೆ ಗೌರವಿಸುವುದು, ಕಾಪಾಡುವುದು ಅಥವಾ ಸಂರಕ್ಷಿಸುವುದು. 

ಕಣಾದ: ಬಹುದೊಡ್ಡ ವಿದ್ವಾಂಸ ಕಣಾದ ಯಷಿ. ವೈಶೇಷಿಕ ವೇದಾಂತ 
ಹಾಗೂ ವೈಶೇಷಿಕ ಶಾಸ್ತ್ರಗಳನ್ನು ರಚಿಸಿರುವನು. ಮುಂದೆ ರೈತರಿಗೂ 
ಅನುಕೂಲವಾಗುವಂತೆ ಪೂರಕವಾದ ರಚನೆಯನ್ನು ಮಾಡಿದ ಈ ಸರ್ವಕಾಲಿಕ 
ದವ್ಯಗಳು (ಪದಾರ್ಥಗಳು) ಭೂಮಿ, ನೀರು, ಬೆಳಕು, ಗಾಳಿ, ಕಾಲ, ಅಲ್ಲದೆ 
ಮನಸ್ಸು ಮತ್ತು ಆತ್ಮಗಳು ಸದಾಕಾಲವು ನಿರ್ದಿಷ್ಟವಾದ ಬದಲಾವಣೆ 
ಹೊಂದುತ್ತಿರುತ್ತವೆಯೆಂದು "ವೈಶೇಷಕದಲ್ಲಿನ ವಿಶೇಷ'ವೆಂದು ಹೇಳಿದ್ದಾನೆ. ಪ್ರಾಯಶಃ 
ಅಸಂಖ್ಯಾತ ಅಣುಗಳಿಂದ ಈ ಪ್ರಪಂಚ ತುಂಬಿದ್ದು, ಪ್ರತಿಯೊಂದು ತನ್ನದೇ ಆದ 
ವಿಶೇಷವನ್ನು ಹೊಂದಿದೆಯೆಂದು ಹೇಳಿದ ಮೊಟ್ಟಮೊದಲ ಯಷಿ ಈತನೇ 
ಎಂದೆನಿಸುತ್ತದೆ. 

ಕರ್ದಮ: ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದ ಕರ್ದಮ ಯಷಿಯು 
ಮನು ಹಾಗೂ ಸಕರೂಪಾ ದಂಪತಿಗಳ ಮಗಳಾದ ದೇವಹೂತಿಯನ್ನು 
ವಿವಾಹವಾಗಿದ್ದ. ಪತಿಪತ್ನಿಯರು ಸಂತೋಷದಿಂದ ಬಾಳುತ್ತಾ ಒಂಬತ್ತು ಹೆಣ್ಣು 
ಮಕ್ಕಳಿಗೆ ತಂದೆ-ತಾಯಿಗಳಾದರು. ಅವರನ್ನೆಲ್ಲಾ ಬೇರೆ ಬೇರೆ ಯಷಿಗಳಿಗೆ ಕೊಟ್ಟು 
ವಿವಾಹವನ್ನು ನೆರವೇರಿಸಿದ. (ಮರೀಚಿಗೆ ಕಲಾಳನ್ನು, ಅನುಸೂಯೆಯನ್ನು ಅತ್ತಿಗೆ, 
ಶ್ರದ್ಧಾಳನ್ನು ಆಂಗೀರನಿಗೆ, ಹವಿರ್‌ಭೂವನ್ನು ಪುಲಸ್ತ ನಿಗೆ ಸತಿಯನ್ನು ಪುಲಪನಿಗೆ, 
ಕ್ರಿಯಾಳನ್ನು ಕ್ರತುವಿಗೆ, ಖ್ಯಾತಿಯನ್ನು ಭೃಗುವಿಗೆ, ಅರು೦ಧತಿಯನ್ನು ವಸಿಷ್ಠನಿಗೆ 
ಹಾಗೂ ಶಾಂತಿಯನ್ನು ಆತ್ರೇಯನಿಗೆ ಕೊಟ್ಟು ಮದುವೆ ಮಾಡಿದ) ಈತನ 
ಒಬ್ಬನೇ ಮಗ ಲೋಕವಿಖ್ಯಾತನಾದ ಮಹರ್ಷಿ ಕಪಿಲ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ 
ಮತ್ತು ವಾನಪ್ರಸ್ಥಾಶ್ರಮಗಳಲ್ಲಿ ತನ್ನ ಕರ್ತವ್ಯಗಳನ್ನು ಮಾಡಿ ಮುಗಿಸಿದ ಕರ್ದಮ 
ಯಷಿಯು ಮಗನು ಹುಟ್ಟದ ನಂತರ ಕಾಡಿಗೆ ತೆರಳಿ ಸನ್ಯಾಸಿಯಾಗಿ ಅನುಮಾನಗಳಿಗೆ 
ಪರಿಹಾರವನ್ನು ಹುಡುಕತೊಡಗಿದ. ಭಗವಂತನಾದ ನಾರಾಯಣನಿಂದ ಪಡೆದ 
ವರದಿಂದಾಗಿ ಈ ಲೋಕವನ್ನು ಯಾವಾಗ ಬೇಕಾದರೂ ಬಿಟ್ಟುಹೋಗ 
ಬಹುದಾಗಿದ್ದರೂ, ಆತ ಈ ಪ್ರಪಂಚದಲ್ಲಿ ಕರ್ಮಗಳನ್ನು ನಿರ್ವಹಿಸುತ್ತಾ ತಾವರೆ 
ಎಲೆಯ ಮೇಲಿನ ನೀರಿನ ಗುಳ್ಳಯಂತೆ ಇದ್ದ. 

ಕಪಿಲ: ಕಪಿಲ ಮಹರ್ಷಿಯು ದೇವಹೂತಿ ಮತ್ತು ಕರ್ದಮ ದಂಪತಿಗಳ 
ಮಗ. ಈತ ಮಹಾವಿಷ್ಣುವಿನ ಅಂಶದಲ್ಲಿ ಹುಟ್ಟಿದವನೆಂದು ಜನ ತಿಳಿದಿದ್ದರು. 
ವೇದಾಂತದಲ್ಲಿನ ಸಾ೦ಖ್ಯವನ್ನು ಕ್ರಮಬದ್ಧವಾಗಿ, ತರ್ಕಬದ್ಧವಾಗಿ ಮತ್ತು 
ವೈಜ್ಞಾನಿಕವಾಗಿ ಸಪ್ರಮಾಣವಾಗಿ ಜನರಿಗೆ ನೀಡಿದ ಮಹಾಗುರು. ನಿಸರ್ಗದಲ್ಲಿನ 
ಇಪ್ಪತ್ತುನಾಲ್ಕು ತತ್ವಗಳೊಡನೆ ಒಂದರನ೦ತರ ಮತ್ತೊಂದನ್ನು ಅಳವಡಿಸಿಕೊಂಡು 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ಶಶಿ 


ಇಪ್ಪತ್ತೈದನೆಯದಾದ ಪುರುಷ ಅಥವಾ ಆತ್ಮವನ್ನು ವಿಶ್ಲೇಷಿಸಿ ವಿವರಣೆ ನೀಡಿದ. 
ತನ್ನ ತಾಯಿಯಾದ ದೇವಹೂತಿಗೆ ಸಾಂಖ್ಯ ಶಾಸ್ತ್ರವನ್ನು ಬೋಧಿಸಿ ಆಕೆಯ 
ಮೂಲಕ ಪ್ರಪಂಚಕ್ಕೆ ತಿಳಿಸಲು ಹೇಳಿ ಆಕೆಯಿಂದ ಬೀಳ್ಕೊಟ್ಟ. ಆತ 
“ಚಿ೦ತಾಮಣಿ'ಯೆಂಬ ರತ್ನವನ್ನು ಧರಿಸಿರುತ್ತಿದ್ದ. ಆ ಚಿ೦ತಾಮಣಿಯನ್ನು ಪಾರ್ಥಿಸಿದರೆ 
ಬಯಸಿದ್ದನ್ನೆಲ್ಲಾ ನೀಡುವಂತಹುದು. 

ಕಾತ್ಕಾಯನ: ಬಹು ಪ್ರಾಜ್ಞನಾದ ಯಷಿ. ಕ್ರಿ.ಪೂ. ೫೦೦ರಷ್ಟು ಹಿಂದೆಯೇ 
ಜ್ಯಾಮಿತಿಯ ಸಮಸ್ಯೆಗಳನ್ನು ಮುಖ್ಯವಾಗಿ ತ್ರಿಭುಜಗಳು, ಇತ್ಯಾದಿಗಳ ಲೆಕ್ಕಗಳನ್ನು 
ಬಿಡಿಸುವಂತಹ ಪರಿಣತಿಯನ್ನು ಹೊಂದಿದ್ದು, ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ. 
ಅಷ್ಟೇ ಅಲ್ಲದೆ, ಈ ಯಷಿಯು ಧರ್ಮಶಾಸ್ತ್ರ ಮತ್ತು ಪಾಣಿನಿಯ ವ್ಯಾಕರಣ 
ಸೂತ್ರಗಳ ಬಗ್ಗೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಈ ಗ್ರಂಥವು 'ವಾರ್ತಿಕ' ಎಂಬ 
ಹೆಸರಿನಲ್ಲಿ ಪಸಿದ್ಧವಾಗಿದೆ. 

ಕ್ರತು: ತ್ರಿಮೂರ್ತಿಗಳಲ್ಹೊಬ್ಬರಾದ ಬ್ರಹ್ಮನ ಮಾನಸ ಪುತ್ರ ಕ್ರತು. ಶತರೂಪ 
ಹಾಗೂ ಮನುವಿನ ಮಗಳಾದ ಕ್ರಿಯಾ ಈತನ ಹೆಂಡತಿ. ಇವರಿಗೆ “ವಾಲ 
ಖಲ್ಕ'ರೆಂದು ಪ್ರಖ್ಯಾತರಾದ ೬೦,೦೦೦ (ಅರವತ್ತು ಸಾವಿರ) ಯಷಿಗಳು 
ಮಕ್ಕಳಾಗಿದ್ದರು. ವಿಷ್ಣು ಪುರಾಣದಲ್ಲಿ ಹೇಳಿರುವ ಪ್ರಕಾರ ಈ ಯಷಿಗಳೆಲ್ಲರೂ 
ಕುಳ್ಳರಾಗಿದ್ದು ಹೆಬ್ಬೆಟ್ಟಿನಷ್ಟೆ ಪಮಾಣದಲ್ಲಿದ್ದರೆಂದು ತಿಳಿದುಬರುತ್ತದೆ. ಕತು ಯಷಿಯು 
ಬ್ರಾಹ್ಮಣದ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತ ಯಜ್ಞಗಳಲ್ಲಿ ಭಾಗವಹಿಸಿ 
ಪುರೋಹಿತನಾಗಿ ಅಧ್ಯಾಪಕನಾಗಿ ಮತ್ತು ವೇದಗಳನ್ನು ಓದುವುದರಲ್ಲಿ (ಅಧ್ಯಯನ) 
ಪ್ರಸಿದ್ಧನಾಗಿದ್ದ. 

ಕಾಶ್ಯಪ: ಬ್ರಹ್ಮನ ಮಾನಸಪುತ್ರನಾದ ಕಶ್ಯಪ ಯಷಿಯು ಏಳು ಜನ 
ಮಹರ್ಷಿಗಳಲ್ಲಿ ಒಬ್ಬನಾಗಿದ್ದು, ಸಪ್ಪರ್ಷಿಗಳ ಸಮೂಹದಲ್ಲಿದ್ದ ಈತನಿಗೆ ಹದಿಮೂರು 
ಪತ್ನಿಯರಿದ್ದರು. ಅವರಿಂದಾಗಿ ಜೀವನದ ನಾನಾ ಮುಖಗಳು ಈ ಭೂಮಿಯಲ್ಲಿ 
ಕಾಣಿಸಿಕೊಂಡವು. 

ಈತನ ಪತ್ನಿ ಅದಿತಿ. ಈಕೆ ದಕ್ಷನ ಮಗಳು. ಹನ್ನೆರಡು ಮಕ್ಕಳ ತಾಯಿಯಾದಳು. 
ಇವರೆಲ್ಲ ದೇವತೆಗಳಾಗಿದ್ದು, “ದ್ವಾದಶ ಆದಿತ್ಯ'ರೆಂದು ಪ್ರಖ್ಯಾತರಾಗಿದ್ದಾರೆ. ಇವರಲ್ಲಿ 
ಒಬ್ಬ ಆದಿತ್ಯ ಆರ್ಯಮನೆಂಬಾತ ಕೆಲವು ಕಾಲ ಯಮರಾಜನ ಕೆಲಸವನ್ನು ನಿರ್ವಹಿಸಿದ್ದ. 
ದೌತಿ ಎಂಬ ಪತ್ನಿಯಲ್ಲಿ ಕಶ್ಯಪ ಯಷಿಯು ಅವಳಿ ಮಕ್ಕಳನ್ನು ಪಡೆದನು. 
ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶಿಪು ಎಂಬುವರೇ ಈ ಮಕ್ಕಳು. ಇವರು ಕೂಡಾ 
ದಕ್ಷನ ಮೊಮ್ಮಕ್ಕಳೇ. 


೨೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಕಶ್ಯಪನ ಪತ್ನಿ ಅದಿತಿಯಲ್ಲಿ ಕುಳ್ಳಗಿನ ಹುಡುಗ ಉಪೇಂದ್ರ, ಜನರ ಬಾಯಲ್ಲಿ 
“ವಾಮನ'ನೆಂದು ಕರೆಸಿಕೊಳ್ಳುತ್ತಿದ್ದ, ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದ 
ಅವತಾರದಲ್ಲಿ ಜನಿಸಿದ. 

`ಶಿಲ್ಪಶಾಸ್ತ್ರ' ಗ್ರಂಥವನ್ನು ರಚಿಸಿ ಅದರಲ್ಲಿ ದೇವಾಲಯಗಳು, ಅರಮನೆಗಳು 
ಮುಂತಾದವುಗಳನ್ನು ಕಟ್ಟುವುದರ ಬಗ್ಗೆ ವಿವರವಾಗಿ ಬರೆದಿದ್ದಾನೆ. ಅಷ್ಟೇ ಅಲ್ಲದೆ, 
ಮೂರ್ತಿಗಳನ್ನು ಮಾಡುವುದರ ಬಗ್ಗೆಯೂ ತಿಳಿಸಿದ್ದಾನೆ. 

ಕೌಶಿಕ: ಕೌಶಿಕ ಯಷಿಯು ಬಹುದೊಡ್ಡ ಪ್ರಭಾವವುಳ್ಳ ತಪಸ್ಪಿಯಾಗಿದ್ದರೂ, 
ಮಹಾ ಕೋಪಿಷ್ಠನಾಗಿದ್ದ. ಪಕ್ಷಿಯೊಂದು ತನ್ನ ತಲೆಯ ಮೇಲೆ ಹಿಕ್ಕೆ ಹಾಕಿತೆಂದು 
ತನ್ನ ನೋಟದಿಂದಲೇ ಆ ಬಕಪಕ್ಷಿಯನ್ನು ಸುಟ್ಟುಬಿಟ್ಟಿದ್ದ. ಸಾಧಾರಣವಾಗಿ ಕಾಣುತ್ತಿದ್ದ 
ಜನರಿಂದ ಜೀವನದ ಅನೇಕ ಪಾಠಗಳನ್ನು ಕಲಿತ. ಮಿಧಿಲೆಯಲ್ಲಿನ ಧರ್ಮ 
ವ್ಯಾಧನಿಂದ ಪ್ರತಿಯೊಬ್ಬರೂ ತನ್ನ ಪಾಲಿಗೊದಗಿಬ೦ದ ಕರ್ತವ್ಯಗಳನ್ನು ಮಾಡಿದಾಗ 
ಮಾತ್ರ ಆತ ಪರಿಪೂರ್ಣ ಮಾನವನಾಗುವನೆಂಬುದನ್ನು ಅರಿತ. ಗೃಹಿಣಿಯೊಬ್ಬಳು 
ಭಿಕ್ಷೆ ನೀಡುವುದರಲ್ಲಿ ತಡ ಮಾಡಿದಳೆಂದು ಶಾಪ ಕೊಡಲು ಸಿದ್ಧನಾದ ಯಷಿಯನ್ನು 
ತಡೆದು, ಸ್ತ್ರೀಯರಿಗೆ ಅದರಲ್ಲೂ ಪತ್ನಿಯಾದವಳಿಗೆ ಗಂಡನ ಸೇವೆ ಮಾಡುವುದೇ 
ಮುಖ್ಯವಾದುದೆಂದೂ ಮಿಕ್ಕೆಲ್ಲ ಕರ್ತವ್ಯಗಳು ಆನಂತರವೇ ಮಾಡುವುದು ಪತಿವ್ರತೆಯ 
ಧರ್ಮವೆಂದು ಹೇಳಿದಳು. ಮುದಿ ತಂದೆತಾಯಿಗಳ ಸೇವೆ ಮಾಡುವುದು ಮುಖ್ಯ 
ಕರ್ತವ್ಯವೆಂದು ಧರ್ಮವ್ಯಾಧ ತಿಳಿಸಿದ್ದ. 

ಕಂಡು: ಉಗ್ರ ತಪಸ್ಸನ್ನು ಆಚರಿಸುವ ಯಷಿಯೆಂದು ಪ್ರಸಿದ್ಧನಾಗಿದ್ದ. 
ಬೇಸಗೆಯ ಸುಡು ಬಿಸಿಲಿನಲ್ಲಿ; ಮಳೆಗಾಲದಲ್ಲಿ ಒದ್ದೆ ನೆಲದ ಮೇಲೆ ನಿಂತು, 
ಚಳಿಗಾಲದಲ್ಲಿ ಒದ್ದೆ ಬಟ್ಟೆಯನ್ನುಟ್ಟು ತಪವನ್ನಾಚರಿಸುತ್ತಿದ್ದ. ಪ್ರಮಲೋಚಳೆಂಬ 
ಅಪ್ಪರೆಯನ್ನು ವಿವಾಹವಾಗಿದ್ದ. ಆಕೆಗೆ ಆತನ ತಪಸ್ಸು ಅಷ್ಟೇನೂ ಹಿತವಾಗಿರಲಿಲ್ಲ. 
ಒಂದು ಸಾವಿರದ ಆರು ನೂರು ವರ್ಷಗಳ ಕಾಲ ಸಂಸಾರ ಮಾಡಿ ಆ ಅಪ್ಪರೆಯು 
ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡಿ, ಮರದ ಕೆಳಗೆ ಮಲಗಿಸಿ ಸ್ವರ್ಗಕ್ಕೆ ಹಿಂದಿರುಗಿ 
ಹೋದಳು. ಅರಣ್ಯದಲ್ಲಿನ ವೃಕ್ಷಗಳು ಆ ಮಗುವಿಗೆ ರಕ್ಷಣೆ ನೀಡಿ "ಮರೀಷಾ' 
ಎಂದು ಹೆಸರಿನಿಂದ ಕರೆಯುವಂತೆ ಮಾಡಿದವು. ಕಂಡು ಖಷಿಯು ಆ ಮಗುವನ್ನು 
ಅಂಗೀಕರಿಸಲಿಲ್ಲ. ಮುಕ್ತಿಹೊ೦ದುವವರೆಗೂ ತಪಸ್ಸು ಮಾಡುತ್ತಲೇ ಇದ್ದ. 

ಲಾತ್ಕಾಯನ: ಬಹುದೊಡ್ಡ ವಿದ್ವಾಂಸನಾಗಿದ್ದ ಲಾತ್ಕಾಯನ ಯಷಿಯು 
ಶೌನಕ ಮಹರ್ಷಿಯ ಶಿಷ್ಕನಾಗಿದ್ದ, ಈತ "ಬ್ರಹ್ಮ ಯಜ್ಞವನ್ನು ನಿರ್ವಹಿಸುವುದರಲ್ಲಿ 
ಹೆಸರುವಾಸಿಯಾಗಿದ್ದ. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೨೯ 


ಉದ್ಗಾತೃಗಳಾದ ಪುರೋಹಿತರ ಸಲುವಾಗಿ ಸಾಮವೇದದಲ್ಲಿನ ಧಾರ್ಮಿಕ 
ಆಚರಣೆಗಳನ್ನು ಅನುಸರಿಸುವಾಗ ಉಚ್ಚರಿಸುವ ಸೂತ್ರರೂಪದಲ್ಲಿರುವ 
ಕೈಪಿಡಿಯೊಂದನ್ನು ರಚಿಸಿದ್ದಾನೆ. 

ಲೋಮಶ: ಪಾಂಡವರ ಬಗ್ಗೆ ಮೃದು ಧೋರಣೆಯನ್ನು ಹೊಂದಿರುವಂತಹ 
ಯಷಿಯಾಗಿದ್ದ. 

ಧೃತರಾಷ್ಟ್ರನ ಆಸ್ಥಾನದಲ್ಲಿ ಕಠಿಣವಾದ ಶಿಕ್ಷೆಗೊಳಗಾಗಿ ಗಡೀ ಪಾರಾಗುವುದಕ್ಕಿಂತ 
ತಾವಾಗೇ ಅರಣ್ಯಕ್ಕೆ ಹೋಗಿ ಸುರಕ್ಷಿತವಾದ ಸ್ಥಳದಲ್ಲಿರುವುದು ಉತ್ತಮವೆಂದು 
ಲೋಮಶ ಖಷಿ ಪಾಂಡವರಿಗೆ ಸಲಹೆ ನೀಡಿದ. ಕಾಡಿನಲ್ಲಿ ಯುಧಿಷ್ಠಿರನ 
ಅಲೆದಾಟದಲ್ಲಿ ಈ ಯಷಿಯು ಜೊತೆಯಲ್ಲೇ ಇರುತ್ತಿದ್ದ. ಹಿರಣ್ಯಾಕ್ಷನೆಂಬ ರಾಕ್ಷಸ 
ರಾಜನ ಮಗ ಉತ್ಕಟ(ಉಕ್ಕಸ)ನೆಂಬ ಭೀಮಕಾಯದ ರಾಕ್ಷಸನನ್ನು ಆಶ್ರಮದಲ್ಲಿನ 
ಗಿಡಮರಗಳನ್ನು ಹಾಳುಗೆಡವುತ್ತಿದ್ದುದರಿ೦ದ ಅಶರೀರಿಯಾಗೆಂದು ಶಪಿಸಿದ. ನಂತರ 
ಪಶ್ಚಾತ್ತಾಪ ಪಟ್ಟ ಲೋಮಶ ಯಷಿ ಭಗವಾನ್‌ ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ಈ 
ಶಾಪದಿಂದ ವಿಮುಕ್ತಿ ಹೊಂದುವಿರಿಯೆಂದು ಆ ರಾಜಕುಮಾರನಿಗೆ ಅನುಗ್ರಹ 
ಮಾಡಿದ. ಶ್ರೀಕೃಷ್ಣ ಶಿಶುವಾಗಿದ್ದಾಗ ಶಕಟಾಸುರನೆಂಬ ರಾಕ್ಷಸನು ಮಗುವನ್ನು 
ಕೊಲ್ಲಲೆಂದು ಬಂದಿದ್ದ. ಹಾಗೆ ಬಂದವನು ಬಂಡಿಯ ರೂಪದಲ್ಲಿದ್ದವ ಈ 
ಉತ್ಕಟ(ಸ)ನೇ ಎಂದು ಹೇಳುತ್ತಾರೆ. 

ಮೈತ್ರೇಯಿ: ಯಾಜ್ಞವಲ್ಕ್ಯ ಮಹರ್ಷಿಯ ಪತ್ನಿ ಜನಕರಾಜನ ಆಸ್ಥಾನದಲ್ಲಿದ್ದ 
ಮಹಿಳಾ ಯಷಿ ಮೈತ್ರೇಯಿ. ಆಕೆ ಅನ್ವೇಷಕ ಬುದ್ಧಿಯವಳೆಂದು ಪ್ರಸಿದ್ಧಳಾಗಿದ್ದಳು. 
ಈ ಭೂಮಿಯು ಸಂಪತ್ತಿನಿಂದ ಮತ್ತೆ ಮತ್ತೆ ತುಂಬುತ್ತದೆಯೋ ಇಲ್ಲವೆ ಅವಳ 
ಎಂದೆಂದೂ ಬದಲಾಯಿಸಲಾರದಂತಹ ಅಧಿನಿಯಮಗಳು ಅವಳಲ್ಲಿ ಶಾಶ್ವತವಾಗಿ 
ನೆಲಸುತ್ತದೆಯೋ ಎಂಬುದು ಚರ್ಚೆಗೆ ಒಳಗಾಗಿದೆ. ಇದು ಬೃಹದಾರಣ್ಯಕ 
ಉಪನಿಷತ್ತಿನಲ್ಲಿದೆ. ನೋಡಿ: ಬೃಹದಾ: ಉಪ ೧ ೨.೪. ೧೪. 

ಮೈತ್ರೇಯ: ಯಷಿ ಪರಾಶರನ ಶಿಷ್ಯ ಮೈತ್ರೇಯ. ಈತ ತನ್ನ ಗುರುವಿನಿಂದ 
ಕಲಿತ 'ವಿಸರ್ಗ' ಪ್ರಪಂಚದ ಸೃಷ್ಟಿಯನ್ನು ತಿಳಿದು ಅದನ್ನು ವಿದುರನಿಗೆ ತಿಳಿಸಿದ. 
ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಹೊರಡುವ ಮೊದಲು ವಿದುರನಿಗೆ ತನ್ನ 
ಆಶ್ರಮಕ್ಕೆ ಬಂದಾತನಿಗೆ, 'ಬ್ರಹ್ಮವಿದ್ಯೆ'ಯನ್ನು ಬೋಧಿಸಿದ. ಕೌರವರಿ೦ದ ಉಂಟಾದ 
ಪಾ೦ಡವರ ಸ್ಥಿತಿಗೆ ಮರುಗಿ, ಅವರ ನಡುವೆ ಶಾಂತಿ ಸೌಹಾರ್ದತೆಗಳನ್ನುಂಟು 
ಮಾಡಲು ಮುಂದಾದ. ಕುರುಡುದೊರೆ ಧೃತರಾಷ್ಟ್ರನಿಗೆ ಮುಂದೆ ನಡೆಯಲಿರುವ 
ಘೋರ ಯುದ್ಧದಲ್ಲಿ ಆತನ ಮಕ್ಕಳೆಲ್ಲರೂ ಸಾಯುವರೆಂದು ಭವಿಷ್ಯ ನುಡಿದು, 
ರಾಜನು ಎಚ್ಚೆತ್ತುಕೊಂಡು ಪಾಂಡವರಿಗೆ ಒಳಿತನ್ನು ಮಾಡಬೇಕೆಂದು ಹಿತೋಪದೇಶ 
ಮಾಡಿದ. ಮೈತ್ರೇಯ ಯಷಿಯ ಬುದ್ಧಿಯ ಮಾತುಗಳನ್ನು ಆಲಿಸಿದ ರಾಜಾ 


೩೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ದುರ್ಯೋಧನ, ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಬದಲಾಗಿ ತನ್ನ ತೊಡೆ ತಟ್ಟ ತೋರಿಸಿ 
ಶೌರ್ಯ ಪ್ರದರ್ಶನ ಮಾಡಿ ನಕ್ಕ. ಮೈತ್ರೇಯ ಖುಷಿಗೆ ಕೋಪ ಬಂದು ಆ ಮಹಾ 
ಸಂಗ್ರಾಮದಲ್ಲಿ, ಭೀಮನು ಆ ತೊಡೆಗಳನ್ನು ಮುರಿದೇ ಸಾಯಿಸುವನೆಂದು 
ದುರ್ಯೋಧನನಿಗೆ ಶಾಪ ಕೊಟ್ಟ 

ಮಾಂಡೂಕ್ಯ: ಬಹಳ ಪ್ರಭಾವಶಾಲಿಯಾದ ಖಷಿ. ಯಮರಾಜನು ತನ್ನ 
ಆಳ್ವಿಕೆಯಲ್ಲಿ ಜನರಲ್ಲಿ ವೈಷ್ಣವ ಭಕ್ತಿಯನ್ನು ಹರಡಲು ವಿಫಲನಾದ ಕಾರಣ, ಆತ 
ಅಂಬಾಲಿಕೆಯ ದಾಸಿಯ ಹೊಟ್ಟೆಯಲ್ಲಿ ಭೂಮಿಯ ಮೇಲೆ ಹುಟ್ಟಬೇಕೆಂದು 
ಮಾಂಡೂಕ್ಯ ಯಷಿ ಶಾಪ ಕೊಟ್ಟ ಅಂತೆಯೇ ವಿದುರನೆಂಬ ಹೆಸರಿನಿಂದ ಹುಟ್ಟಿ 
ಯಮರಾಜನು ಶೂದ್ರಭಕ್ತನಾಗಿ ನೂರು ವರ್ಷ ಕಳೆದ. 

ಮೇಧಾತಿ: ಈತನಿಗೆ ಮೇಧಾವಿ ಎ೦ಬ ಹೆಸರೂ ಇದೆ. ಬಲಧೀ ಎಂಬ 
ಯಷಿಯ ಮಗ ಮೇಧಾತಿ. ಆತ ಅತ್ಯಂತ ಹಿರಿಯ ತಪಸ್ವಿ ತನ್ನ ತಂದೆಯಿಂದ 
ಅದು ಹೇಗೂ ಒಂದು ವಿಚಿತ್ರವಾದ ವರವನ್ನು ಪಡೆದ. ಪರ್ವತಗಳಿರುವಷ್ಟು 
ಕಾಲವು ತಾನು ಬದುಕಿರಬೇಕೆಂಬುದೇ ಆ ವರ. ಅದನ್ನು ತಪ್ಪಾಗಿ ಅರ್ಥ 
ಮಾಡಿಕೊಂಡು ತಾನು ಎಂದೆಂದಿಗೂ ಸಾಯುವುದಿಲ್ಲವೆಂದುಕೊಂಡ. ಈ ತಪ್ಪು 
ಗಹಿಕೆಯಿಂದ ಆತ ಬಹಳ ಸ್ಪಪ್ರಶಿಷ್ಠಯುಳ್ಳ ಅಹಂಕಾರಿಯಾಗಿ ಬ್ರಾಹ್ಮಣರೆಲ್ಲರನ್ನೂ 
ಕೀಳಾಗಿ ಕಾಣತೊಡಗಿದ ಈತನ ಆಟಾಟೋಪವು ಮತ್ತೊಬ್ಬ ಯಷಿ ಧನುಕ್ತಾಕ್ಷ 
ಎಂಬಾತನಿಂದ ಕೊನೆಗೊಂಡಿತು. ಆ ಯಷಿಯು ಬಹಳ ಶಕ್ತಿಯುತನಾಗಿದ್ದು ತನ್ನ 
ತಪಸ್ಸಿನ ಫಲದಿಂದ ಪರ್ವತದ ಶಿಖರಗಳನ್ನು ತುಂಡು ತುಂಡಾಗಿ ಕತ್ತರಿಸಿ 
ನಾಶಪಡಿಸಿದ. 

ಮರೀಚಿ: ತ್ರಿಮೂರ್ತಿಗಳಲ್ಲೊಬ್ಬರಾದ ಬ್ರಹ್ಮನ ಮಗ ಮರೀಚಿ. ಈತ 
ಮನು ಮತ್ತು ಶತರೂಪ ಮಗಳಾದ ಕಲಾ ಎಂಬಾಕೆಯನ್ನು ವಿವಾಹವಾಗಿದ್ದ. 
ಕಶ್ಯಪ ಯಷಿಯು ಮರೀಚಿಯ ಮಗ. ಹಾಗೂ ಗಂಗೆಯು ಮರೀಚಿಯ 
ಮೊಮ್ಮಗಳು. 

ವೇದ ಕಾಲದ ಖಷಿಯಾಗಿದ್ದ ಮರೀಚಿಯು ನಿಜವಾದ ಬ್ರಾಹ್ಮಣನು 
ಆಚರಿಸಬೇಕಾದ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ. ಯಜ್ಞಯಾಗಾದಿಗಳನ್ನು 
ಮಾಡುತ್ತಿದ್ದ. ಪುರೋಹಿತನಾಗಿ (ಯಜಮಾನ), ಅಧ್ಯಾಪಕನಾಗಿ (ಗುರುವಾಗಿ) 
ಮತ್ತು ಸ್ವತಃ ಅಧ್ಯಯನ ಮಾಡುತ್ತಾ ವೇದ ಉಪನಿಷತ್ತುಗಳನ್ನು ಕರತಲಾಮಲಕ 
ಮಾಡಿಕೊಂಡಿದ್ದ. 

ಮಾಂಡವ್ಯ: ಬಹುದೊಡ್ಡ ವಿದ್ವಾಂಸನಾಗಿದ್ದ. ಈತ ರೂಪಿಸಿದ ಒಂದು 
ಪ್ರಶಾಸನದಿಂದಾಗಿ ಹನ್ನೆರಡು ವರ್ಷದ ಕೆಳಗಿನ ಮಕ್ಕಳು ಪಾಪಪುಣ್ಯಗಳಿಂದ 
ಹೊರಗಿದ್ದು, ಮಾನವ ಪರಿಪೂರ್ಣನಾಗಲು, ಅಹಂಕಾರಯುತವಾದ ಆನಂದವನ್ನು 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೩೧ 


ಸವಿಯುವ ಇಚ್ಛೆಯುಂಟಾಗಲು, ಅದರಲ್ಲೂ ಮಾನವ ಶರೀರದಲ್ಲಿರುವಾಗ 
ಅತ್ಯಗತ್ಯವಾಗಿ ಬೇಕಾಗುತ್ತದೆಯೆಂದು ಸ್ಪಷ್ಟವಾಗಿ ತಿಳಿಸಿದ್ದಾನೆ. 

ಸೂರ್ಯನ ಮಗ, ಶನಿಗ್ರಹದ ದೇವತೆಯಾದ ಕುಂಟನಾಗೆಂದು ಶಪಿಸಿದ. 
ಆ ಶಾಪವು ಶನೀಶ್ವರ ತಪಸ್ಸನ್ನು ಮಾಡಿದ ಮೇಲೆ ಹೋಯಿತು. ಶಿಕ್ಷೆಯ ತೀವ್ರತೆಯನ್ನು 
ಅಧಿಕಗೊಳಿಸಿದ್ದರಿಂದ ಧರ್ಮನನ್ನೂ ಶಪಿಸಿದ. ಆ ಶಾಪದಿಂದಾಗಿ ಯಾವುದೋ 
ಪಂದ್ಯದ ಸಲುವಾಗಿ ಆತನದೇನೂ ತಪ್ಪಿಲ್ಲದಿದ್ದರೂ, ಮಾನವರಲ್ಲಿ ಧರ್ಮನು 
ಜನ್ಮ ತಳೆದು (ಕೀಳು ಜಾತಿ) ಶೂದರಾಗಿ ಹುಟ್ಟಿ ವಿದುರನೆಂಬ ಹೆಸರಿನಿಂದ 
ಊಳಿಗ ಮಾಡಬೇಕಾಯಿತು. 

ಮಾಂಡವ್ಯ ಯಷಿಯು "ಸಾಮುದಿಕ ಶಾಸ್ತ್ರ'ವೆಂಬ ಪುಸ್ತಕವನ್ನು ರಚಿಸಿ 
ಮಾನವ ಶರೀರದ ಮೇಲಿರುವ ಗುರುತುಗಳು ಏನನ್ನು ಸೂಚಿಸುತ್ತದೆಯೆಂದು 
ಅದರ ಜೊತೆಗೆ ಹಸ್ತರೇಖೆಗಳು ಅಥವಾ ಅಂಗೈಯಲ್ಲಿನ ಗೆರೆಗಳು ಏನು 
ಹೇಳುವುದೆಂದು ವಿವರಿಸಿದ್ದಾನೆ. 

ಮಹೀದಾಸ: ಐತರೇಯ, ವೇದಪಾರಂಗತರಲ್ಲಿ ಅಗಗಣ್ಯನೆಂದು ಹೆಸರು 
ಗಳಿಸಿದ್ದ. 

ಐತರೇಯ ಉಪನಿಷತ್ತೆಂಬ ಯಗ್ಗೇದದ ಪ್ರಮುಖ ಉಪನಿಷತ್ತುಗಳಲ್ಲಿ 
ಒ೦ದಾದುದನ್ನು ಜನರ ಉಪಯೋಗಕ್ಕಾಗಿ ಹೊರತಂದ ಕೀರ್ತಿ ಮಹೀದಾಸನಿಗೆ 
ಸಲ್ಲುತ್ತದೆ. 

ಮಾರ್ಕಾಂಡೇಯ: ಮೃಕಂಡು ಯಷಿಯ ಮಗ. ಈತನಿಗೆ “ಪುರಾಣಾಚಾರ್ಯ” 
ಎ೦ಬ ಬಿರುದು ಇತ್ತು 

ಅಲ್ಲಾಯುಷಿಯಾದ ಮಾರ್ಕಾಂಡೇಯನಿಗೆ ವಿಶೇಷವಾದ ಯೋಗಶಕ್ತಿಯಿತ್ತು 
ಆತನ ಆಯುಃ ಪ್ರಮಾಣ ಹನ್ನೆರಡು ವರ್ಷಗಳೇ ಆಗಿದ್ದರೂ, ವಿಷ್ಣುವಿನ 
“ಮಾಯೆ'ಯಿಂದ ವರವನ್ನು ಬೇಡಿದ. 

ಅವರ ಆಶ್ರಮದ ಬಳಿಯೇ ಹರಿಯುತ್ತಿದ್ದ ನದಿಯು ಅವನನ್ನು ಪಕ್ಷುಬ್ಧವಾದ 
ಸಮುದ್ರದ ಕಡೆ ಕೊಂಡೊಯ್ಯಿತು. ಅಲ್ಲಿ ತೇಲಾಡುತ್ತಿದ್ದ ಮರದ ಕೊಂಬೆಯನ್ನು 
ಹಡಿದು, ದೂರದಲ್ಲಿ ವಿಷ್ಣುವು ಮುದ್ದಾದ ಮಗುವಿನ ರೂಪದಲ್ಲಿ ಆಲದ (ಅಶ್ವತ್ಥ?) 
ಎಲೆಯ ಮೇಲೆ ತನ್ನ ಹೆಬ್ಬೆರಳನ್ನು ಚೀಪುತ್ತಾ ಅಲೌಕಿಕವಾದ ಸಂತೋಷದಿಂದ 
ಮಲಗಿರುವುದನ್ನು ನೋಡಿದ. ಯಷಿಯು ಆ ಮಗುವಿನ ಹೊಟ್ಟೆಯನ್ನು ನೆಕ್ಕಿದಾಗ 
(ಸವರಿದಾಗ) ಇಡೀ ಬ್ರಹ್ಮಾಂಡವೇ ಆ ಮಗುವಿನ ಹೊಟ್ಟೆಯಲ್ಲಿದ್ದುದು ಕಂಡುಬಂತು. 
ಈ ಅಪರೂಪವಾದ ವಿಷ್ಣು 'ಮಾಯೆ'ಯನ್ನು ಕಾಣಲು ಯಷಿಯು ಕಾತರದಿಂದ 
ಕಾಯುತ್ತಿದ್ದ, ಮಾರ್ಕಂಡೇಯ ಯಷಿಯು "ಚಿರಂಜೀವಿ'ಯಾಗುವಂತೆ ಈಶ್ವರನಿಂದ 


೩೨ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


(ಶಿವನಿಂದ) ವರವನ್ನು ಪಡೆದಿದ್ದ. ಯಮರಾಜನು ಯಷಿಯ ಪ್ರಾಣವನ್ನು 
ಎಳೆದುಕೊಂಡು ಹೋಗಲುಬಂದಾಗ, ಶಿವ ಆತನನ್ನು ರಕ್ಷಿಸಿದ. 

ಮತಂಗ: ಮರ್ತ್ಯರನ್ನು ಮತ್ತೆ ಮತ್ತೆ ಜನ್ಮ ಪಡೆಯುವವರನ್ನು ಪುನರ್ಜನ್ಮ 
ವಿಲ್ಲದಂತೆ ಮಾಡುವ ಶಕ್ತಿಯಿದ್ದಂತಹ ಖಷಿ. 

ಈ ಖಷಿಯು ಶಬರಿಯನ್ನು ಕುರಿತು, ಶ್ರೀರಾಮ ಕಾಡಿಗೆ ಬಂದಾಗ 
ಆತನಿಗೆ ವಂದಿಸಿ ಶಾಪದಿಂದ ವಿಮುಕ್ತಿ ಹೊಂದಲು ಸಲಹೆ ನೀಡಿದ. ಯಷ್ಯ 
ಮೂಕ ಪರ್ವತದಲ್ಲಿ ವಾಲಿಯ ಹಿಂಸೆ ತಾಳಲಾರದೆ ಸುಗ್ರೀವನು ಆಶ್ರಯ ಪಡೆದಾಗ, 
ಈ ಯಷಿಯು ಸುಗ್ರೀವನ ಸೋದರನನ್ನು ಶಪಿಸಿದ. ಕಾರಣವೇನೆಂದರೆ, 
ದುಂದುಭಿಯ ಶವವು ಇದ್ದ ಸ್ಥಳವು ವಾಲಿಯ ರಾಜ್ಯದ ಎಲ್ಲೆಯ ಹೊರಗಿದ್ದು. 
ಮಾತಂಗ ಯಷಿಯ ಆಶ್ರಮವೂ ಆ ಎಲ್ಲೆಯ ಆಚೆಗಿದ್ದುದರಿಂದ ದುಂದುಭಿಯ 
ಸಾವಿನ ಆಪಾದನೆ ಮಾಡಿದ ವಾಲಿಯನ್ನು ಶಪಿಸಿದ. "ಸೌದಾಮಿನಿ ಕಲೆ' ಎನ್ನುವ 
ಗ್ರಂಥವನ್ನು ರಚಿಸಿ ಅದರಲ್ಲಿ ನೆರಳುಗಳಿಂದ ಆಕರ್ಷಿಸುವ ಕಲೆಯ ನಾನಾ 
ರೀತಿಗಳನ್ನು ತಿಳಿಸಿದ್ದಾನೆ. ಪರ್ವತ ಶ್ರೇಣಿಯ ಒಳಮುಖಗಳನ್ನು ಛಾಯಾಚಿತ್ರ 
ಗಳನ್ನಾಗಿ ಮಾಡುವ ವಿಜ್ಞಾನ ಹಾಗೂ ತಂತ್ರವನ್ನೊಳಗೊಂಡಿದೆ. 

ಮೃಕಂಡು: ಮಾರ್ಕಂಡೇಯನ ತಂದೆ. ಈತ `ಮೋಕ್ಷ' ಅಥವಾ ವಿಮುಕ್ತಿಯನ್ನು 
ಪಡೆಯಲು ಶಿವನನ್ನು ಕುರಿತು ಉಗ್ರ ತಪಸ್ಸನ್ನು ಮಾಡಿದ. ಆತ ತಪಸ್ಸಿನಲ್ಲಿ ಎಷ್ಟು 
ಲೀನನಾಗಿದ್ದನೆ೦ದರೆ, ಶರೀರಕ್ಕಾದ ಗಾಯ, ಹುಣ್ಣುಗಳ್ಯಾವುವೂ ಆತನ ಪರಿವೆಗೇ 
ಬರಲಿಲ್ಲ. ಕಾಡುಪ್ರಾಣಿಗಳು ಆತನ ಶರೀರವನ್ನು ಉಜ್ಜಿಕೊಂಡು ನಡೆದವು. ಇದೇ 
ಆ ಗಾಯಗಳಿಗೆ ಕಾರಣವಾಗಿತ್ತು ಶಿವ ಈ ತಪಸ್ಸಿಗೆ ಮೆಚ್ಚಿ, ಆತನ ಕೋರಿಕೆಯನ್ನು 
ಮನ್ನಿಸಿದ. 

ನರ ಮತ್ತು ನಾರಾಯಣ: ವಾಹವ್ರಿಚ ಮತ್ತು ಅಹಿ೦ಸೆಯ ಅವಳಿ ಮಕ್ಕಳು 
ನರ, ನಾರಾಯಣರು. 

ತಮ್ಮ ಶರೀರದ ಪಂಚೇಂದ್ರಿಯಗಳನ್ನು ದಮನ ಮಾಡಿಕೊಂಡು ಭೋಗವನ್ನು 
ತ್ಯಜಿಸಿ, ಉಗ್ರ ತಪಸ್ಸನ್ನು ಆಚರಿಸಿದರು. ಮಹಾವಿಷ್ಣುವಿನ ಅವತಾರವಾದ ನರಸಿಂಹನೆ 
ಮತ್ತೊಮ್ಮೆ ಜನ್ಮ ತಳೆದು ನರ ನಾರಾಯಣರಾಗಿ ಹುಟ್ಟಿದರು. ನರಸಿಂಹನು 
ಎರಡು ಭಾಗವಾಗಿ ಸಿಂಹದ ಭಾಗವು ನಾರಾಯಣ ಯಷಿಯಾಗಿ ಮತ್ತು ಮನುಷ್ಯ 
ಶರೀರದ ಭಾಗವು ನರಯಷಿಯಾಗಿ ಅವತಾರವೆತ್ತಿದರು. ಮತ್ತೆ ಇನ್ನೊಂದು 
ಜನ್ಮದಲ್ಲಿ ಪಾಂಡವ ಮಧ್ಯಮನಾಗಿ ಮತ್ತು ಪರಮಾತ್ಮ ಸ್ವರೂಪನಾಗಿ ಶೀ ಕೃಷ್ಣನಾಗಿ 
ಹುಟ್ಟಿದರು. ಲೋಕಕಲ್ಯಾಣಕ್ಕಾಗಿ ಇಬ್ಬರು ಯಷಿಗಳೂ ತಪವನ್ನಾಚರಿಸಿದರು. 
ಸಹಸ್ರ ಕವಚನೆಂಬ ರಾಕ್ಷಸನನ್ನು ದಮನ ಮಾಡಿ, ಅವರಿಬ್ಬರೂ ನಂತರದಲ್ಲಿ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೩೩ 


ವದರಿಕಾಶ್ರಮ ಅಥವಾ ಬದರಿಕಾಶ್ರಮವೆಂಬ ಆಶ್ರಮವನ್ನು ನಿರ್ಮಿಸಿ ಇಂದನಿಗಾಗಿ 
ದಿವ್ಯ ಅಪ್ಪರೆಯೊಬ್ಬಳಾದ ಊರ್ವಶಿಯನ್ನು ಸೃಷ್ಟಿಸಿದ. 

ನಾರದ: ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು. ಅತ್ಯಂತ ಆಕರ್ಷಕ ವ್ಯಕ್ತಿತ್ವವುಳ್ಳ 
ನಾರದ ಮಹರ್ಷಿ ಬ್ರಹ್ಮಚಾರಿ. ಸನತ್‌ ಕುಮಾರರ ಶಿಷ್ಠನಾದ ಈತ ಭಗವಂತನಾದ 
ಮಹಾವಿಷ್ಣುವಿನ ಬ್ರಹ್ಮಚಾರಿ ಭಕ್ತ. 

ಈತ ಪೂರ್ವ ಜನ್ಮದಲ್ಲಿ ಕಾಡಿನಲ್ಲಿ ಯಜ್ಞಗಳನ್ನು ಮಾಡುತ್ತಿದ್ದ ಅನೇಕಾನೇಕ 
ಯಷಿಗಳಿಗೆ ಸೇವೆ ಮಾಡುವುದರಲ್ಲಿ ನಿರತಳಾಗಿದ್ದ ತಾಯಿಯ ಮಗನಾಗಿ ತನ್ನ 
ಚಿಕ್ಕ ವಯಸ್ಸಿನಲ್ಲಿಯೇ ಈ ಪವಿತ್ರ ಪುರುಷರ ಸಾನ್ನಿಧ್ಯ ಪಡೆದು ಧನ್ಯನಾಗಿದ್ದ 
(ಐದು ವರ್ಷದಷ್ಟು ಎಳೆಯ ವಯಸ್ಸಿನಲ್ಲಿಯೇ). 

ಭಗವಂತನಿಂದ ನೇಮಿಸಲ್ಪಟ್ಟ ಭಕ್ತರ ನಿಜ ಕರ್ತವ್ಯವೇನೆಂದರೆ ಪ್ರಪಂಚದಲ್ಲಿನ 
ಸಾಮಾನ್ಯ ಮಾನವರಲ್ಲಿ ಭಕ್ತಿಯನ್ನುಂಟುಮಾಡುವುದು. ನಾರದ ಮಹರ್ಷಿಯು 
ವೇದವ್ಯಾಸ, ಪ್ರಹ್ಲಾದ, ಧ್ರುವ ಮುಂತಾದವರಿಗೆ ಆಧ್ಯಾತ್ಮಿಕ ಗುರುವಾಗಿದ್ದ "ನಾರದ 
ಪಂಚರಾತ್ರಾ' ಅಥವಾ "ನಾರದ ಪಾ೦ಚರಾತ್ರಾ' ಎಂಬ ಗ್ರಂಥವನ್ನು ರಚಿಸಿ, ವೇದ 
ರಹಸ್ಯಗಳನ್ನು ತಿಳಿಸುತ್ತಾ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿಯಿಡುವ ಬಗ್ಗೆ 
ಹೇಳಿರುವುದು ಈ ಗ್ರಂಥದ ವೈಶಿಷ್ಟ್ಯವಾಗಿದೆ. ಇಷ್ಟೇ ಅಲ್ಲದೆ, "ನಾರದ ಭಕ್ತಿ ಸೂತ' 
ಮತ್ತು "ನಾರದೀಯ ಪರಿವ್ರಾಜಕೋಪನಿಷತ್‌' ಎಂಬ ಗ್ರಂಥಗಳನ್ನು ರಚಿಸಿದ್ದಾರೆ. 
ನಾರದ ಮಹರ್ಷಿಯು ವೇದವ್ಯಾಸರಿಗೆ ಶ್ರೀಮದ್‌ ಭಾಗವತವನ್ನು ರಚಿಸಲು 
ಮತ್ತು ವಾಲ್ಮೀಕಿಗೆ ರಾಮಾಯಣವನ್ನು ರಚಿಸಲು ಪ್ರೋತ್ಸಾಹಿಸಿದರೆಂದು ಹೇಳಲಾಗಿದೆ. 

ನಿಮಿ: ಮಹರ್ಷಿಯಾದ ಆತ್ರೇಯ ಯಷಿಯ ಮಗ ನಿಮಿ. ಆತನ ಒಬ್ಬನೇ 
ಮಗನ ಅಕಾಲಿಕ ಮರಣದಿಂದ ಬಹಳ ದುಃಖಿತನಾಗಿದ್ದ. ರೋಗಗ್ರಸ್ತನಾದ ಮಗ 
ಗುಣಹೊಂದಲೆಂದು ವೈದಿಕ ಸಮಾರಂಭವೊಂದನ್ನು ನೆರವೇರಿಸಿದ. ಹಣ್ಣು ಮತ್ತು 
ತರಕಾರಿಗಳನ್ನು ಯಥೇಚ್ಛವಾಗಿ ತಂದು ಏಳು ಜನ ಬ್ರಾಹ್ಮಣರಿಗೆ ಸಮರ್ಪಿಸಿ 
ತನ್ನ ಮಗನಿಗೆ ಸದಾ ಕಾಲವೂ ಒಳ್ಳೆಯದಾಗಲೆಂದು ಹರಸಲು ಪ್ರಾರ್ಥಿಸಿದ. 
ಮಗನಿಗೆ ಇಷ್ಟವಾಗಿದ್ದ ಆ ಸಮರ್ಪಣೆಯ ವೇಳೆಯಲ್ಲಿ ಅಲ್ಲಿಗೆ ಬಂದ ನಾರದ 
ಮಹರ್ಷಿಯು ನಿಮಿ ಯಷಿಯು ಮಾಡಿದ್ದು ಎಷ್ಟು ಮಾತ್ರಕ್ಕೂ "ಅಧರ್ಮ'ವಲ್ಲವೆಂದು 
ಒತ್ತಿ ಹೇಳಿದ. ಈ ರೀತಿಯಾಗಿ, ಮುಕ್ತಿ ಹೊಂದಿದ ಜೀವಗಳಿಗೆ 'ಶ್ರಾದ್ಧ' ಕರ್ಮವು 
ಪ್ರಾರಂಭವಾಯಿತು. (ಇದು ಈಗಲೂ ಆಚರಣೆಯಲ್ಲಿದೆ. -ಅನುವಾದಕ) 

ಪಾಣಿನಿ: ಸಂಸ್ಕೃತ ಭಾಷೆಯಲ್ಲಿನ ವ್ಯಾಕರಣವನ್ನು ಸಂಸ್ಕೃತ ಭಾಷೆಯ 
ನಿಯಮಗಳ ಪ್ರಕಾರ ಆತ ರಚಿಸಿದ ಗ್ರಂಥವು ಆಕರ ಗ್ರಂಥವಾಗಿದೆ. ಪಾಣಿನಿಯು 
ಬರೆದ ನಿಖರವಾಗಿರುವ ಅಂಗವೆಂದು ವೇದದಲ್ಲಿ "ಶಿಕ್ಷ ಎಂದು ಹೇಳುವ ವೇದಗಳ 
ವೇದಾಂಗಗಳೆಂದು ಕರೆಯುವ ಭಾಗವನ್ನು ತನ್ನ ಪಾಂಡಿತ್ಯ ವಿಶೇಷದಿಂದ 


೩೪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ತನ್ನದಾಗಿಸಿಕೊಂಡಿದ್ದಾನೆ. ಮಂತ್ರಶಾಸ್ತ್ರದಲ್ಲಿನ ವೇದಮಂತ್ರಗಳ ನಾದ, ಉಚ್ಚಾರ 
ಏರಿಳಿತ, ಆಳ, ದೀರ್ಥ ಹಾಗೂ ಹಸ್ತ 

ಪೈಲ: ವೇದವ್ಯಾಸರ ಶಿಷ್ಯ ಪೈಲ. ಸಂಗ್ರಹರೂಪದಲ್ಲಿದ್ದ ವೇದಗಳನ್ನು 
ನಾಲ್ಕು ವೇದಗಳನ್ನಾಗಿ ವಿಂಗಡಿಸಿ ಒಂದು ಭಾಗವಾದ ಬುಗ್ಗೇದವನ್ನು ಪರಿಷ್ಕರಿಸಿ, 
ಪೈಲನಿಗೆ ಕೊಟ್ಟು ಆತನಿಂದ ಆ ಕೆಲಸ ಮಾಡಿಸಿದರು ವೇದವ್ಯಾಸರು. 

ಪುಲಸ್ತ್ಯ: ಬ್ರಹ್ಮನ ಮಾನಸಪುತ್ರ ಮತ್ತು ಮನು ಹಾಗೂ ಸತ್‌ ರೂಪರ 
ಮಗಳಾದ ಪ್ರೀತಿಯ ಪತಿ. ಇವರಿಗೆ ಯಷಿ ವಿಶ್ರಾವಸ್‌ ಎ೦ಬ ಮಗನಿದ್ದ ರಾಜನಾದ 
ರಾವಣನು ಪುಲಸ್ತ್ಯ ಬಷಿಯ ಮೊಮ್ಮಗ. ಪುಲಸ್ತ್ಯನು ಪ್ರಾಚೀನ ವೇದ ಕಾಲದ 
ಖಷಿ. ನಿಜವಾದ ಬ್ರಾಹ್ಮಣನ ಕರ್ತವ್ಯವೆಂದರೆ, ಯಜ್ಞಯಾಗಾದಿಗಳನ್ನು ಕೈಗೊಂಡು 
ಅದರಲ್ಲಿ ಪುರೋಹಿತನಾಗಿ (ಯಜಮಾನನಾಗಿ), ಗುರುವಾಗಿ ಶಿಷ್ಕರಿಗೆ ಪಾಠ 


ಹೇಳಿಕೊಡುತ್ತಾ ಮತ್ತು ಸ್ವತಃ ತಾನು ಓದುವಂತಹವನಾಗಿ ವೇದ ಉಪನಿಷತ್ತುಗಳನ್ನು 
ಮನನ ಮಾಡಿಕೊಳ್ಳುವುದೇ ಆಗಿದೆ. ಖುಷಿಪರಾಶರು ಕೈಗೊಂಡ ಯಜ್ಞವನ್ನು 


ನಿಲ್ಲಿಸಿ ಎಲ್ಲಾ ರಾಕ್ಷಸರನ್ನು ನಿರ್ಮೂಲ ಮಾಡುವ ಕಾರ್ಯದಿ೦ದ ವಿಮುಖವಾಗುವಂತೆ 


ಮಾಡಿದ. ವಾಸ್ತವದಲ್ಲಿ ಕಲ್ಲಷಪಾದನೆಂಬ ರಾಕ್ಷಸನು ಪರಾಶರನ ತಂದೆಯನ್ನು 


ಆತನೂ ಶಕ್ತಿಯೆಂಬ ಹೆಸರಿನ ಯಷಿಯೇ - ಕೊಂದುಬಿಟ್ಟಿದ್ದ. 

ಪತಂಜಲಿ: ವ್ಯಾಪ್ರಪಾದನೆಂಬ ಯಷಿಯ ಸಮಕಾಲೀನನಾದ ಮಹರ್ಷಿ 
ಪತಂಜಲಿಯು ಆದಿಶೇಷನ ಅವತಾರವೆಂದು ಭಾವಿಸುತ್ತಾರೆ. ಭಗವಂತ ಶಿವನ 
ಅನುಗ್ರಹದಿಂದ ಆತನ "ತಾಂಡವ ನೃತ್ಯವನ್ನು ವಿಕ್ಷಿಸಲು ಸಾಧ್ಯವಾಯಿತು. 
(ಸಾಧಾರಣವಾಗಿ) ಇಲ್ಲವಾದಲ್ಲಿ ನೃತ್ಯ ಮಾಡುವ ನಟರಾಜ ಮತ್ತು ಶಿಷ್ಯ ಕೋಟಿಯ 
ನಡುವೆ ತೆರೆ(ಪರದೆ)ಯಿದ್ದು, ಆತನ ವಿಷಪೂರಿತ ಉಸಿರಾಟದ ದೆಸೆಯಿಂದ 
ಉಂಟಾಗುವ ಸಾವುಗಳನ್ನು ತಪ್ಪಿಸಲು ಮಾಡಿದ ಏರ್ಪಾಟು. ಹಾಗಾಗಿ ಮತ್ತ್ಯಾರೂ 
ಆ ನೃತ್ಯವನ್ನು ನೋಡಲಾಗುವುದಿಲ್ಲ. ಅವರಿಗೆಲ್ಲ ವ್ಯಾಕರಣ ಸೂತ್ರಗಳನ್ನು ಹೇಳಿಕೊಟ್ಟು, 
ಆ ಶಿಷ್ಕರೆಲ್ಲ ಒಟ್ಟಾಗಿ ಸಾವಿರ ಕಂಠಗಳಿಂದ ಅವರ ಸಂದೇಹಗಳನ್ನು ನಿವಾರಣೆ 
ಮಾಡುತ್ತಿದ್ದ “ಯೋಗ' ಪದ್ಧತಿಯಲ್ಲಿ, ಈ ಮಹರ್ಷಿಯು ಹಳೆಯ ಪದ್ಧತಿಯ 
“ಅಷ್ಟಾಂಗ ಯೋಗ'ವನ್ನು ಪುನರ್‌ ನವೀಕರಿಸಿ (ಪರಿಶುದ್ಧ ರೂಪದಲ್ಲಿ) ಯಮ, 
ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ- 
ಎಂದು ಕರೆದ. ಈ ಅಭ್ಯಾಸದಲ್ಲಿ ಕುಳಿತುಕೊಳ್ಳುವುದು, ಆಲೋಚಿಸುವುದು, 
ಭಾವಿಸುವುದು, ಬಯಸುವುದು, ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು, ಧ್ಯಾನ 
ಮಾಡುವುದು ಮತ್ತು ಸಮಾಧಿಯಲ್ಲಿ (ಸ್ಥಿತಿಯಲ್ಲಿ) ಲೀನವಾಗುವುದು. ಅಲ್ಲದೆ 
ಯೋಗಾಭ್ಯಾಸ ಮಾಡುವವನು ಶರೀರ ಹಾಗೂ ಮನಸ್ಸಿನ ಮೇಲೆ 
ಹತೋಟಿಯನ್ನಿರಿಸಿಕೊಳ್ಳುವುದು “ಪತಂಜಲಿಯ ಯೋಗ ಸೂತ್ರವು ನಿರ್ದಿಷ್ಟವಾದ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೩೫ 


ವಿಷಯವನ್ನೊಳಗೊಂಡಿದೆ. ಆತ್ಮವನ್ನು "ಪ್ರತ್ಯಗಾತ್ಮ'ನೆಂದು ಕರೆದು ಶರೀರದ ಎಲ್ಲಾ 
ಕರಣಗಳು ನಿಷ್ಕಿಯವಾಗಿ `ಪರ್ಯಗಾತ್ಮನ್‌' (ಆತ್ಮನ್‌) ಎಂದು ಆತ್ಮವನ್ನು ಕುರಿತು 
ಹೇಳಿದ್ದಾನೆ. ಆತ್ಮವು ಆನಂದದಲ್ಲಿ. ಭಾಗಿಯಾದಾಗ ಹಾಗೆ ಆಗುವುದೆಂದು ಹೇಳಿದ್ದಾನೆ. 
ಪಾಣಿನಿಯ ವ್ಯಾಕರಣದಷ್ಟೇ ಪ್ರಸಿದ್ಧಿಯಾದ ಸಂಸ್ಕೃತ ಭಾಷೆಯಲ್ಲಿನ ಪ ಪಾಣಿನಿಯ 
ವ್ಯಾಕರಣಕ್ಕೆ ಭಾಷ್ಯವನ್ನು ಬರೆದು “ಮಹಾಭಾಷ್ಯ'ವೆಂದು ಹೆಸರಿಸಿ, ಮಹತ್ಕಾರ್ಯವನ್ನು 
ಮಾಡಿದ್ದಾನೆ. 

ಪುಲಹ: ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮನ ಮಾನಸಪುತ್ರ ಪುಲಹ. 
ಈತನ ಪತ್ನಿ ಕರ್ದಮ ಖಯಷಿಯ ಮಗಳಾದ ಗತಿ. 

ವೇದ ಕಾಲದಲ್ಲಿನ ಅತ್ಯಂತ ಶ್ರೇಷ್ಠ ಯಪಷಿಗಳಲ್ಲಿ ಒಬ್ಬರಾದ ಪುಲಹ ಖಷಿಯು 
ಸದ್ಭಾಹ್ಮಣನು ನಿರ್ವಹಿಸಬೇಕಾದ ಪುರೋಹಿತ, ಬೋಧನೆ ಮತ್ತು ಅಭ್ಯಾಸ 
ವೇದ ಉಪನಿಷತ್ತುಗಳ ಪಠಣ ಮುಂತಾದವುಗಳನ್ನು ಮಾಡುವುದರಲ್ಲಿ 
ನಿರತನಾಗಿದ್ದ. 

ಹರಿದ್ವಾರದಲ್ಲಿ ಈತನ ಆಶ್ರಮವಿತ್ತು. 

ಪರಾಶರ: ಶಕ್ತಿ ಮಹರ್ಷಿ ಮತ್ತು ಅದಷ್ಟಂತಿ, ದಂಪತಿಗಳ ಮಗ ಪರಾಶರ. 
ಈತ ಮತ್ಸ್ಯ ಗಂಧಿಯಾದ ಸತ್ಯವತಿಯನ್ನು ವಿವಾಹವಾಗಿದ್ದ. ಈತನ ಮಗನೇ 
ವೇದವ್ಯಾಸ. 

ಪರಾಶರನ ತಾಯಿ ಹನ್ನೆರಡು ವರ್ಷದವಳಾಗಿದ್ದಾಗಲೇ ಪರಾಶರನ 
ಜನನವಾಯಿತು. ತನ್ನ ತಂದೆಯನ್ನು ರಾಕ್ಷಸರು ಕೊಂದು ಹಾಕಿದ್ದಕ್ಕಾಗಿ ಅವರ 
ಸರ್ವನಾಶ ಮಾಡಲು ಸಂಕಲ್ಪಿಸಿ ಯಜ್ಞ ಮಾಡಲು ತೊಡಗಿದಾಗ ಪುಲಸ್ತ್ಯ 
ಮಹರ್ಷಿಯು ತಡೆದು, ಅದನ್ನು ಪೂರ್ಣಗೊಳ್ಳಲು ಬಿಡಲಿಲ್ಲ. ಈ ಶಕ್ತಿ ಪರಾಶರ 
ಮಹರ್ಷಿಯ ಪತ್ನಿಯಾದ ಮತ್ಸ್ಯಗಂಧಿ ಪುಲಸ್ತ್ಯ ಯಷಿಯ ಆಶೀರ್ವಾದದ 
ಫಲವಾಗಿ ಅನೇಕಾನೇಕ ಮೈಲಿಗಳವರೆಗೆ ಸುವಾಸನೆಯನ್ನು ಹರಡುವ 
“ಯೋಜನಗಂಧಿ'ಯಾಗಿ ಮಾರ್ಪಟ್ಟಳು. ವಿಷ್ಣುಪುರಾಣವನ್ನು ಮೊದಲು ಹೇಳಿದ 
ಯಷಿ ಪರಾಶರ. 'ಭಗವಾನ್‌' ಎ೦ಬ ಶಬ್ದ; ಕ್ಕೆ ಆತ ನೀಡಿರುವ ವ್ಯಾಖ್ಯಾನ ಹೀಗಿದೆ- 
ಸಕಲ ಸಂಪತ್ತುಗಳಿದ್ದರೂ, ಅಗಾಧವಾದ ಶಕ್ತಿಸಾಮರ್ಥ್ಯಗಳಿದ್ದರೂ, ಸುವಿಖ್ಯಾತ 
ನಾಗಿದ್ದರೂ, ಜ್ಞಾನದ ಪರಿಮಳವು ಎಲ್ಲೆಡೆ ಹರಡಿದ್ದರೂ ಮತ್ತು ಎಲ್ಲವನ್ನು 
ಪರಿತ್ಯಜಿಸುವುದು ಆತನಿಂದ ಕೊಡಲ್ಪಟ್ಟುದೇ ಆಗಿದೆ. ಭಗವಾನ್‌ ಈಶ್ವರನ ಅಪ್ರತಿಮ 
ಭಕ್ತನಾದರೂ ಪರಮಾತ್ಮನಿಂದ ವಿಷ್ಣುವೆ ಶ್ರೇಷ್ಠನೆ೦ದು ಹೇಳಿದ್ದಾರೆ. 

`ಪರಾಶರ ಸ್ಮತಿ” ಎಂಬ ಗ್ರಂಥವನ್ನು ಈತ ರಚಿಸಿದ್ದಾನೆ. ಆ ಗ್ರಂಥದಲ್ಲಿ 
ಸಮಾಜದಲ್ಲಿನ ಜನರೆಲ್ಲರ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕಾದ 


೩೬ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ನಿಯಮಾವಳಿಯನ್ನು ತಿಳಿಯಪಡಿಸಿ ವಿಶ್ವವನ್ನು ಆಳುವ ಪ್ರಭುವಿನ ಅಧಿನಿಯಮಕ್ಕೆ 
ಒಳಪಡಬೇಕೆಂದು ಹೇಳಿದ್ದಾನೆ. 

ಪಿಪ್ಪಲಾದ: ದಧೀಚಿ ಹಾಗೂ ಸುವರ್ಚಲೆಯರ ಮಗ. ಅಪ್ರತಿಹರ ಮಹರ್ಷಿ 
ಪಿಪ್ಪಲಾದ. 

ಅವರ ತಂದೆ ತಾಯಿಗಳು ಮಗುವಾಗಿದ್ದ ಈತನನ್ನು ಪಿಪ್ತಲಪಾದನನ್ನು 
ಪಿಪ್ಪಲವೃಕ್ಷದ ಕೆಳಗೆ ಬಿಟ್ಟು ಹೋದುದರಿಂದ ಈತನಿಗೆ ಈ ಹೆಸರು ಬಂತು. 
ಬಹಳ ದೊಡ್ಡ ವಿದ್ವಾಂಸನೆಂದು ಹೆಸರು ಪಡೆದಿದ್ದ. ಅನೇಕ ಶಿಷ್ಯರು ಈತನ ಬಳಿ 
ವಿದ್ಯಾಭ್ಯಾಸ ಮಾಡಿದರು. ಪ್ರಶ್ನೋಪನಿಷತ್ತಿನಲ್ಲಿ ಆರು ಜನ ಖಷಿಗಳಿಗೆ, ಅವರು 
ಕೇಳಿದ ಹದಿನೇಳು ಪ್ರಶ್ನೆಗಳಿಗೆ ಸಮರ್ಥವಾದ ಸಮಂಜಸವಾದ ಉತ್ತರಗಳನ್ನು 
ಕೊಟ್ಟಿರುವ ಘನತೆ ಪಿಪ್ಪಲಪಾದರದು! 

ಖಷ್ಯಶೃಂಗ: ವಿಭಾಂಡಕಮುನಿಯ ಮಗ ಯಷ್ಯಶೃಂಗ. ಈತ ಶಾಂತ 
ಎಂಬಾಕೆಯನ್ನು ವಿವಾಹವಾಗಿದ್ದ (ಈತನ ತಾಯಿಯು ಒಂದು ಜಿಂಕೆಯಾದುದರಿಂದ 
ಆತನ ನೆತ್ತಿಯ ಮೇಲೆ ಒಂದು ಕೊಂಬು ಇತ್ತು) 

ಯಷ್ಯಶೃಂಗನ ಪ್ರಭಾವ ಎಷ್ಟಿತ್ತೆಂದರೆ ಆತ ಕಾಲಿಟ್ಟ ಕಡೆ ಎಂತಹ ಅನಾವೃಷ್ಟಿ 
ಪ್ರದೇಶವಾದರೂ ಅಲ್ಲಿ ಮಳೆ ಸುರಿದು ಸಸ್ಕಶ್ಯಾಮಲವಾಗಿ ಆ ಸ್ಥಳ ಕಂಗೊಳಿಸು 
ವಂತಾಗುತ್ತಿತ್ತು. ರಾಜಾಲೋಮಪಾದನು ಆತನ ರಾಜ್ಯದಲ್ಲಿ ಅನಾವೃಷ್ಟಿ 
ತಲೆದೋರಿದಾಗ ಪಂಡಿತರ ಸಲಹೆಯಂತೆ ಖಷ್ಯಶೃಂಗನನ್ನು ರಾಜ್ಯಕ್ಕೆ ಕರೆಸಿಕೊಳ್ಳಲು 
ತೀರ್ಮಾನಿಸಿ ಆತನನ್ನು ಆಕರ್ಷಿಸಿ ತನ್ನೊಡನೆ ಕರೆತರಲು ಸುಂದರನಾದ 
ತರುಣಿಯೊಬ್ಬಳನ್ನು ತನ್ನ ಪರಿವಾರದೊಂದಿಗೆ ಕಳುಹಿಸಿದನು. 

ಯಷ್ಯಶೃಂಗನು ಆ ರಾಜ್ಯದ ಎಲ್ಲೆಯೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಭಾರೀ 
ಮಳೆ ಬಿದ್ದು ಎಲ್ಲ ಜನರು ಹರ್ಷೋದ್ಗಾರ ಮಾಡಿದರು. ಅತಿ ದೊಡ್ಡ ವಿದ್ವಾಂಸನೆಂದು 
ಹೆಸರು ಗಳಿಸಿದ್ದ ಯಷ್ಯಶೃಂಗನು ಯಜ್ಞಯಾಗಾದಿಗಳನ್ನು ಮಾಡಿಸುವುದರಲ್ಲಿ 
ನಿಷ್ಣಾತನಾಗಿದ್ದ. ಸಂತಾನಭಾಗ್ಯಕ್ತಾಗಿ ರಾಜಾ ದಶರಥನು ಕೈಗೊಂಡ “ಪುತ್ರಕಾಮೇಷ್ಟಿ” 
ಯಾಗದಲ್ಲಿ ಭಾಗವಹಿಸಿ ಆ ಯಾಗವು ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತೆ 
ಮಾಡಿದ. ಯಜ್ಞಕುಂಡದಿ೦ದ ಪ್ರಸಾದರೂಪದಲ್ಲಿ ಬಂದ ಪಾಯಸವನ್ನು ರಾಜಾ 
ದಶರಥನು ತನ್ನ ಮೂವರು ರಾಣಿಯರಿಗೆ ಹ೦ಚಲು ಮುಂದಾಗಿ ಅದರಲ್ಲಿ 
ಅರ್ಧ ಭಾಗವನ್ನು ಹಿರಿಯ (ಪಟ್ಟದ) ರಾಣಿ ಕೌಸಲ್ಯಾದೇವಿಗೆ, ಉಳಿದುದರಲ್ಲಿ 
ಅರ್ಧ ಭಾಗವನ್ನು ಸುಮಿತ್ರಾದೇವಿಗೆ, ಆನಂತರ ಉಳಿದುದರಲ್ಲಿ ಅರ್ಧಭಾಗವನ್ನು 
ಕಿರಿಯರಾಣಿ ಕೈಕೇಯಿಗೆ ಮತ್ತು ಉಳಿದುದನ್ನು ಪುನಃ ಸುಮಿತ್ರೆಗೆ ಹಂಚಿದ. ಈ 
ಯಾಗದ ಫಲವಾಗಿಯೇ ಮಹಾವಿಷ್ಣುವಿನ "ಅಸ್ಮ ಅವತಾರ” (The asma 
avatara) ಶ್ರೀರಾಮ ಹಾಗೂ ಸೋದರರ ಜನನವಾಯಿತು. ಪಶ್ಚಿಮ ಬಂಗಾಳದ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೩೭ 


ಬಿಭ್ರೂಮ್‌ (ವೀರಭೂಮಿ) ಜಿಲ್ಲೆಯ ಬಲೀಪುರದಲ್ಲಿ ಈತ ಆಶ್ರಮವನ್ನು 
ನಿರ್ಮಿಸಿಕೊಂಡಿದ್ದ. ಅದರ ಕುರುಹಾಗಿ ಕಣ್ಣೀರಿನ ಚಿಲುಮೆಯೊಂದು 
ಮುನಿಕುಂಡವೆಂಬ ಹೆಸರಿನಲ್ಲಿದ್ದು, ಯಷ್ಯಶೃ೦ಗನು ಅಲ್ಲಿದ್ದನೆಂಬುದನ್ನು ಸಾರುತ್ತದೆ. 
ಪುಷ್ಪಗಳ ಜೋಡಣೆಯಲ್ಲಿ ಪರಿಣತನಾಗಿದ್ದ ಯಷ್ಯ ಶೃಂಗ "ಮಾಲಿನೀ ಶಾಸ್ತ್ರ'ವೆಂಬ 
ಪುಸ್ತಕವನ್ನು ಬರೆದಿದ್ದಾನೆ. 

ರುಚಿ: ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದ ರುಚಿಯು ಸ್ವಾಯಂಭು 
ಮನುವಿನ ಪುತ್ರಿಯಾದ ಅಕುತಿಯನ್ನು ವಿವಾಹವಾಗಿದ್ದ. ಮನುಗಳಲ್ಲಿ 
ಮೊದಲನೆಯವನಾದ ಯಜ್ಞನ ತಂದೆ ಮಹಾವಿಷ್ಣುವಿನ ಅವತಾರವಾದವನು 
ಯಜ್ಞ ರುಚಿಯ ಮಗಳು ದಕ್ಷಿಣ” ಎ೦ದು ಕರೆಯುತ್ತಿದ್ದ ಈಕೆ ಸಾಕ್ಷಾತ್‌ ಮಹಾಲಕ್ಷ್ಮಿ 
ದೇವಿಯ ಅಂಶವೇ ಆಗಿದ್ದಳು. 

ಶ್ರೀಮನ್ನಾರಾಯಣನ ಅವಿಚ್ಛೆನ್ನ ಭಕ್ತ ರುಚಿ. 

ರೋಮಹರ್ಷಣ: ಯಷಿಗಳಾದ ಉಗಸ್ರವ ಮತ್ತು ಸೂತರ ತಂದೆ ರೋಮ 
ಹರ್ಷಣ, ವೇದವ್ಯಾಸರ ಶಿಷ್ಯನಾಗಿದ್ದ. ಪೌರಾಣಿಕ ಕಥೆಗಳನ್ನು ರೋಚಕವಾಗಿ 
ಹೇಳಿ ಕೇಳುವವರನ್ನು ಮಂತ್ರಮುಗ್ಗರನ್ನಾಗಿ ಮಾಡುವ ಚತುರತೆ ರೋಮ 
ಹರ್ಷಣನಿಗಿತ್ತು. ಪುರಾಣಗಳಲ್ಲಿನ ವಿವರಗಳನ್ನು ತನ್ನ ಗುರು ವೇದವ್ಯಾಸರಿಂದ 
ಕೇಳುತ್ತಿದ್ದಾಗ ಆತನ ಶರೀರದಲ್ಲಿನ ರೋಮರೋಮವೂ ಹರ್ಷದಿಂದ 
ನಿಮಿರುತ್ತಿದ್ದುದರಿಂದ ಆತನನ್ನು ರೋಮಹರ್ಷಣ ಇಲ್ಲವೆ ಲೋಮಹರ್ಷಣ 
ಎಂದು ಕರೆಯುತ್ತಿದ್ದರು. 

ವೇದವ್ಯಾಸ ಮಹರ್ಷಿಗಳು ತಾವು ಬರೆದ "“ಪುರಾಣಸಂಹಿತ' ಎಂಬ 
ಗಂಥವನ್ನು ಸವಿಸ್ತಾರವಾಗಿ ದೇಶದ ಉದ್ದಗಲಕ್ಕೂ ಪ್ರವಚನ ಮಾಡಬೇಕೆಂದು 
ರೋಮಹರ್ಷಣನಿಗೆ ಆದೇಶಿಸಿದರು. ಆತ ತನ್ನ ಗುರುವಿನಿಂದ ಕಲಿತ ವಿದ್ಯೆಯನ್ನು 
ತನ್ನ ಶಿಷ್ಯಂದಿರಾದ ಸುಮಂತಿ, ಅರಿಷ್ಟರ್ವಣ, ಭಾರದ್ವಾಜ, ಮೈತ್ರೇಯ, ಸವರ್ಣಿ 
ಹಾಗೂ ಸುಶರ್ಮರಿಗೆ ಬೋಧಿಸಿದ. ಸ್ವತಃ ತಾನೇ ಮತ್ಸ್ಯಪುರಾಣ, ಪದ್ಮಪುರಾಣ 
ಲಿಂಗಪುರಾಣ, ಸ್ಕಂದ ಪುರಾಣ, ಕೂರ್ಮ ಪುರಾಣ, ಗರುಡ ಪುರಾಣಗಳನ್ನು 
ಹೇಳುತ್ತಿದ್ದ. ಅನೇಕ ಯಷಿಗಳು ತಮ್ಮ ಆಶ್ರಮಗಳಿಗೆ ಬಂದು ಪುರಾಣ ಹೇಳಲು 
ಒತ್ತಾಯಿಸುತ್ತಿದ್ದರು. ನೈಮಿಷಾರಣ್ಯದಲ್ಲಿ ಯಷಿಗಳೆಲ್ಲರೂ ಯಜ್ಞದ ನಿಮಿತ್ತವಾಗಿ 
ಸೇರಿರುವಾಗ ರೋಮಹರ್ಷಣ ಯಷಿಯು ಭಾಗವತ ಪುರಾಣವನ್ನು ಹೇಳಿದಾಗ 
ಅದನ್ನು ಕೇಳಿ ಬ್ರಹ್ಮಯಜ್ಞದಲ್ಲಿ ಪಾಲ್ಗೊಂಡ ಯಪಷಿಗಳೆಲ್ಲರೂ ಕೃತಾರ್ಥರಾದರು. 
ಹೀಗೆ ಮಾಡಿದವರಲ್ಲಿ ಈತ ಎರಡನೆಯವನು. ನೈಮಿಷಾರಣ್ಯಕ್ಕೆ ಶ್ರೀಕೃಷ್ಣನ ಸೋದರ 
ಬಲರಾಮ ಯಜ್ಞಕ್ಕೆಂದು ಬಂದಾಗ ಎದ್ದು ನಿಂತು, ಗೌರವ ತೋರುವುದರಲ್ಲಿ 
ವಿಫಲನಾದ ಈ ಯಷಿಯನ್ನು ಕೊಂದುಬಿಟ್ಟ. 


೩೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಖಭು: ನಾಭಿ ಮತ್ತು ಮರುದೇವಿಯರ ಮಗ. ಮಹಾವಿಷ್ಣುವಿನ ಅಂಶವಾಗಿ 
ದಕ್ಷಸವರ್ಣಿಯೆಂಬ ಹೆಸರಿನಲ್ಲಿ (ಸಂತ) ಯಷಿತುಲ್ಯನಾದ ರಾಜನಾಗಿ ಜನಿಸಿದ. 
ತನ್ನ ಮಕ್ಕಳಿಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಒಳಗೊಂಡ ತತ್ತ್ವಗಳನ್ನು ಅಭ್ಯಸಿಸಬೇಕೆಂದು 
ಅದೇ ತಪಸ್ಸೆಂದು ಆದೇಶಿಸಿದ. ತನ್ನ ಕೊನೆಗಾಲದಲ್ಲಿ ಎಲ್ಲ ಪ್ರಾಪಂಚಿಕ ವಸ್ತುಗಳಿಂದ 
ದೂರವಾಗಿ ನಿರ್ಮೋಹನಾಗಿ ಜೀವನವನ್ನು ನಡೆಸಿದ. ಜೈನಮತದವರೆಲ್ಲ ಈತನನ್ನು 

ಇ ಅಥವಾ ಆದಿನಾಥನೆಂದು ಹೇಳುತ್ತಾರೆ. 
ಪಸ್ತನ್ನು ಆಚರಿಸುವುದರಲ್ಲಿ ಮತ್ತು ಯಜ್ಞ ಸೈನಾನಿಸುವುವರಲಿ ನಿಷ್ಣಾತನೆಂದು 


ತ ಯಷಿ ಈತ. ಸದಾಕಾಲವೂ ತಪಸ್ಸು ಮಾಡುವುದರಲ್ಲಿ ಯಜ್ಞ 
ಯಾಗಾದಿಗಳನ್ನು ನಿರ್ವಹಿಸುವುದರಲ್ಲಿ ಮಗ್ಗನಾಗಿರುತ್ತಿದ್ದ. ಬೃಹಸ್ಪತಿ ಖುಷಿಯನ್ನು 


ಯಜ್ಞವೊ೦ದರಲ್ಲಿ ಜ್ಞಾನಮಾರ್ಗವು ಶೇಷ್ಠವೋ ಅಥವಾ ಕರ್ತವ್ಯನಿರ್ವಹಣೆ ಶ್ರೇಷ್ಠೋ 
ಇಲ್ಲವೆ ಕರ್ತವ್ಯ ನಿರ್ವಹಣೆಯೇ ಜ್ಞಾನಮಾರ್ಗಕ್ಕಿಂತ ಶ್ರೇಷ್ಠವೇ ಎಂದು ಪ್ರಶ್ನಿಸಿದ. 
ಬೃಹಸ್ಪತ್ಯಾಚಾರ್ಯನು ಯಾರೇ ಆಗಲಿ, ತನ್ನ ಕೆಲಸ ಕಾರ್ಯಗಳನ್ನು ಗಯಾದಲ್ಲಿ- 
ಗತಿಸಿದ ತಮ್ಮ ಪೂರ್ವಿಕರಿಗೆ ಪಿ೦ಡ ಹಾಕುವ ಅಥವಾ ಆಹುತಿ ಸಲ್ಲಿಸುವ ತೀರ್ಥ 
ಕ್ಷೇತ್ರದಲ್ಲಿ ಈತನೂ ತನ್ನ ಹಿರಿಯರಿಗೆ 'ಪಿ೦ಡ' ಹಾಕಿದ. ಇದರ ಫಲವಾಗಿ, ಯಷಿ 


ಸನತ್‌ ಕುಮಾರನ ಅಧೀನದಲ್ಲಿದ್ದ ಮುತ್ತಾತ, ತಾತ ಹಾಗೂ ತಂದೆಯನ್ನು 


ವಿಮುಕ್ತಿಗೊಳಿಸಿದ. ಈ ಕ್ಷೇತ್ರದ ಮಹಿಮೆಯನ್ನು ಕೊಂಡಾಡುತ್ತಾ ಹಿರಿಯರಿಗೆ 


ಮಾಡುವ ಈ ಕರ್ತವ್ಯದ ಗರಿಮೆಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಎಲ್ಲವೂ ಆತನನ್ನು 


ಅಭಿನಂದಿಸಿದರು. 

ರುಚಿಕ: ಗಾಧಿರಾಜನ ಮಗಳಾದ ಸತ್ಯವತಿಯನ್ನು ಈತ ವಿವಾಹವಾಗಿದ್ದ. 
ಈತನ ಮೊಮ್ಮಗ ಯಷಿ ಪರಶುರಾಮ. ಸತ್ಯವತಿಯನ್ನು ಮದುವೆಯಾದ ಪ್ರಸಂಗ 
ರೋಚಕವಾದುದು. ಒಂದು ಕಿವಿಮಾತ್ರ ಹೊರಗಡೆ ಕಪ್ಪಾಗಿದ್ದು, ಒಳಭಾಗ 
ಕೆಂಪಾಗಿರುವ, ಬೆಳ್ಳಿ ಬಣ್ಣದ ಒಂದು ಸಾವಿರ ಕುದುರೆಗಳನ್ನು ರಾಜನಿಗೆ ಸಮರ್ಪಿಸಿ 


ಮದುವೆ ಮಾಡಿಕೊಂಡ ಖಷಿ ಈತ. ವರಗಳನ್ನು ನೀಡುವಂತಹ ಯಜ್ಞಗಳನ್ನು 


ಮಾಡುವುದರಲ್ಲಿ ಈತ ನುರಿತವನಾಗಿದ್ದ. ತಾನು ನಿರ್ವಹಿಸಿದ ಯಜ್ಞದಲ್ಲಿ ಲಭಿಸಿದ 
ಫಲದಲ್ಲಿ ಅರ್ಧ ಭಾಗವನ್ನು ತನ್ನ ಪತ್ನಿಗೂ ಉಳಿದ ಅರ್ಧಭಾಗವನ್ನು ಆಕೆಯ 


ತಾಯಿಗೂ ಹಂಚಿಕೊಟ್ಟ. ಬ್ರಾಹ್ಮಣ ಹಾಗೂ ಕ್ಷತ್ರಿಯ ಕರ್ಮಗಳನ್ನು 


ನಿರ್ವಹಿಸುವಂತಹ ಸ೦ತಾನವಾಗಬೇಕೆ೦ದು ಆತನ ಅಪೇಕ್ಟೆಯಾಗಿತ್ತು. ಆ ಪ್ರಸಾದ 
ರೂಪವಾದ ಕಡಬನ್ನು ಅವರಿಬ್ಬರೂ ಸೇವಿಸುವಾಗ ಅದಲು ಬದಲಾಯಿತು. 
ಇದರ ಫಲವಾಗಿ ಸತ್ಯವತಿಗೆ ಜಮದಗ್ನಿ ಮಗನಾಗಿ ಹುಟ್ಟಿ ಬ್ರಾಹ್ಮಣ "ಖುಷಿ' 
ಎಂದು ಕರೆಸಿಕೊಂಡು ಬ್ರಾಹ್ಮಣ ಹಾಗೂ ಕ್ಷತ್ರಿಯನ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ್ದ. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ರ೯ 


ಆನಂತರದ ಕಾಲದಲ್ಲಿ "ಬ್ರಹ್ಮರ್ಷಿ ವಿಶ್ವಾಮಿತ್ರ'ನೆಂದು ಬ್ರಹ್ಮರ್ಷಿ ವಸಿಷ್ಠನಿಂದ 
ಕರೆಸಿಕೊಂಡ. 

ಶಾಕಟಾ ತಾಯನ: ಸನತ್ಕುಮಾರ ಖಷಿಯ ಶಿಷ್ಕನೀತ. ಈತ ರಚಿಸಿದ 
“ಲಕ್ಷಣ ಶಾಸ್ತ್ರ ಎಂಬ ಗಂಥದಲ್ಲಿ. ಹೆಂಗಸರ, ಗಂಡಸರ ಒಳ್ಳಯ ಹಾಗೂ ಕೆಟ್ಟ 
ಗುಣಗಳ ಸ್ವಭಾವಗಳ ವೈಚಿತ್ಯವನ್ನು ವಿಧವಿಧವಾಗಿ ಹೇಳಿದ್ದಾನೆ. ಪ್ರಾಣಿಗಳ 
ಸಂತಾನೋತಕ್ರಿಯ ರೀತಿನೀತಿಗಳನ್ನು ಕ್ರಿಮಿಕೀಟಗಳ ಜನನವಾಗುವ ಬಗೆಯನ್ನು 
ವಿವರಿಸಿದ್ದಾನೆ. 

ಸುಕೇಶ: ಭರದ್ವಾಜ ಯಷಿಯ ಮಗ ಸುಕೇಶ. ಈತ ಗಿಡಮೂಲಿಕೆಗಳ 
ತರಕಾರಿ ಹಾಗೂ ಸೊಪ್ಪುಗಳ ಗುಣಗಳನ್ನು ಅವುಗಳಿ೦ದಾಗುವ ಪ್ರಯೋಜನವನ್ನು 
ತಿಳಿದಿದ್ದ. ಈತ " ಸೂಪಶಾಸ್ತ' ಎಂಬ ಗಂಥವನ್ನು ಬರೆದು ೧೦೮ (ಸೂರೆ) 
ಬಗೆಯ ಉಪ್ಪಿನಕಾಯಿ, ಹಫಳ ಸಂಡಿಗೆಗಳ ವಿವರಣೆ ಕೊಟ್ಟಿರುವುದಲ್ಲದೆ, ಮೂರು 
ಸಾವಿರದ ಮೂವತ್ತೆರಡು ಬಿಗೆಯ ಪದಾರ್ಥಗಳನ್ನು ಅಟ್ಟು ಬಡಿಸುವ ಕಲೆಯನ್ನು 
ತಿಳಿಸಿದ್ದಾನೆ. ಈ ಯಷಿಯು ತನ್ನೊಡನೆ ಇನ್ನೂ ಐದು ಯಷಿಗಳನ್ನು ಸತ್ಯಕಾಮ, 
ಕೌಸಲ್ಯ, ಗರ್ಗ, ಸೌರ್ಯ (ಶೌರ್ಯ), ಕಬಂಧಿ ಇವರುಗಳೊಡಗೂಡಿ ಪಿಪ್ಪಲಪಾದ 
ಯಷಿಯನ್ನು ಸಂಪರ್ಕಿಸಿ ಅಥರ್ವ ವೇದದಲ್ಲಿನ ಪ್ರಕ್ನೋಪನಿಷತ್ತಿನ ಬಗ್ಗೆ ವಿವರಗಳನ್ನು 
ಪಡೆದನು. 

ಶುಕ: ವೇದವ್ಯಾಸ ಮಹರ್ಷಿ ಹಾಗೂ ಶುಕಿಯ ಪುತ್ರ ಶುಕಮುನಿ. ಶುಕ 
ಮಹರ್ಷಿಯು ಪುರಾಣಗಳನ್ನು ಹೇಳುವುದರಲ್ಲಿ ನಿಷ್ಣಾತ. ಮೊಟ್ಟಮೊದಲು ಭಾಗವತ 
ಪುರಾಣವನ್ನು ತನ್ನ ತಂದೆಯಿಂದ ತಿಳಿದುಕೊಂಡ. (ಅರ್ಜುನನ ಮೊಮ್ಮಗ, 
ಭಗವಂತನಿಂದ ರಕ್ಷಿಸಲ್ಪಟ್ಟ) ಪರೀಕ್ಷಿತ್‌ ರಾಜನು ಪವಿತ್ರ ಗಂಗಾತೀರದಲ್ಲಿ 
ವ್ರತವನ್ನಾಚರಿಸುತ್ತಿದ್ದಾಗ ಶುಕ ಮಹರ್ಷಿಯನ್ನು ಕುರಿತು "ಮಾನವನು ತನ್ನ 
ಅಂತ್ಯಕಾಲದಲ್ಲಿ (ಮೃತ್ಯು ಎದುರಾಗುವ ವೇಳೆಯಲ್ಲಿ) ಏನನ್ನು ಕೇಳಲು 
ಅಪೇಕ್ಷಿಸುತ್ತಾನೆ' ಎಂದು ಪ್ರಶ್ನಿಸಿದಾಗ ಶುಕ ಮಹರ್ಷಿಯು ಏಳು ದಿನಗಳ ಕಾಲ 
ಭಾಗವತ ಪುರಾಣವನ್ನು ತನ್ನ ತಂದೆಯಿಂದ ಕಲಿತಿದ್ದನ್ನು ಜನರಿಗೆ ತಿಳಿಯಪಡಿಸಿದ. 
ಜನರು ಹರ್ಷೋದ್ಗಾರ ಮಾಡಿ ಆತನನ್ನು ಅಭಿನಂದಿಸಲು ಮುಂದಾದಾಗ, 
ಆತ ಅದನ್ನು ನಿರಾಕರಿಸಿ ತಾನು ಕೇವಲ ತನ್ನ ತಂದೆಯ ಛಾಯೆಯೆಂದು 
ವಿನಯದಿಂದ ನುಡಿದ. ಆದ್ದರಿಂದ ಆತನನ್ನು "ಛಾಯಾ ಶುಕ'ನೆಂದು ಕರೆಯುವುದೂ 
ಉಂಟು. 

ಶೌನಕ: ರುರು ಎಂಬ ಚಖಷಿಯ ಮಗ ಶೌನಕ. ಈತನ ತಾಯಿ ಪ್ರಮದ್ದರ. 
ಶೌನಕ ಯಷಿಯು ಗೃಸ್ಥಮಾ(ಮೇ)ದನೆಯು ಯಷಿಯ ಮೊಮ್ಮಗ. 


೪೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಬಹುದೊಡ್ಡ ವಿದ್ವಾಂಸನಾಗಿದ್ದ ಶೌನಕನು ಯಜ್ಞಗಳನ್ನು ಮಾಡಿಸುವುದರಲ್ಲಿ, 
ಮಾಡುವುದರಲ್ಲಿ ಹೆಸರುವಾಸಿಯಾಗಿದ್ದ. ನೈಮಿಷಾರಣ್ಯದಲ್ಲಿ ಸಾವಿರ ವರ್ಷಗಳ 
ಕಾಲ ನಡೆದ ಮಹಾಯಜ್ಞದ ಸಮಯದಲ್ಲಿ ನೆರೆದ ಸಾವಿರಾರು ಯಷಿಗಳ ಮುಂದೆ 
ಅಥರ್ವ ವೇದದ (ಕವಲೊಂದನ್ನು) ಶಾಖೆಯ ನೂತನ ಶಕೆಯನ್ನು ಪ್ರಾರಂಭಿಸಿ 
ತಾನೇ ಅದರ ಮುಂದಾಳಾಗಿ ನಿಂತ. ಈತನ ಶಿಷ್ಯ ಆಶ್ವಲಾಯನ. ಸನಕಕುಮಾರ, 
ಸನಾತನ ಕುಮಾರ (ಈತನಿಗೆ ಸನತ್ತುಜಾತನೆಂಬ ಹೆಸರೂ ಇದೆ) ಸನಂದಕುಮಾರ 
ಮತ್ತು ಸನತ್ಕುಮಾರ. ಇವರೆಲ್ಲರೂ ಬ್ರಹ್ಮನ ಮಕ್ಕಳು. ಸೃಷ್ಟಿಯ ಆದಿ ಪುರುಷರು, 
ಎಲ್ಲರೂ ಬ್ರಹ್ಮಚಾರಿಗಳು, ಇವರನ್ನು ಒಟ್ಟಾಗಿ “ಕುಮಾರರು” ಎಂದು ಕರೆಯುತ್ತಾರೆ. 
ಎಲ್ಲರೂ ವಿಷ್ಣು ಭಕ್ತರು. 

ಇವರು ತಂದೆಯ ಸೃಷ್ಟಿಯ ಕಾರ್ಯದಲ್ಲಿ ನೆರವಾಗುತ್ತೇವೆಂದು ಹೇಳಿ, 
ದೇವತೆಗಳಲ್ಲಿ ಮತ್ತು ಮನುಷ್ಯರಲ್ಲಿ ಭಗವಂತನಲ್ಲಿ ಭಕ್ತಿಯನ್ನಿಡುವ ಸಂಪ್ರದಾಯವನ್ನು 
ತಿಳಿಯಪಡಿಸಿದರು. ಅವರ ಕೋರಿಕೆಯಂತೆ ನಾರದ ಮಹರ್ಷಿಯು ಮಹಾವಿಷ್ಣುವಿನ 
ಮಹಿಮೆಯನ್ನು ತಿಳಿಯಪಡಿಸಿ ವಿಷ್ಣು ಧ್ಯಾನವೇ ಅತ್ಯಂತ ಫಲಕಾರಿಯಾದುದೆಂದು 
ತಿಳಿಯಪಡಿಸಿದರು. ಈ ಪ್ರಸಂಗವು 'ನಾರದ ಪುರಾಣ'ದಲ್ಲಿದೆ. ಸತ್ತುಮಾರ ಯಷಿಯು 
ಧೃತರಾಷ್ಟ್ರ ಮಹಾರಾಜನಿಗೆ ಬದುಕಿನಲ್ಲಿ ಅಂತರ್ಗತವಾದ ವೇದಾಂತವನ್ನು 
ತಿಳಿಯಪಡಿಸಿ, ಜನನ ಮರಣಗಳ ಚಕ್ರಗಳ ನಡುವೆ ಹೇಗೆ. ಸಂತೋಷವನ್ನು 
ಕಂಡುಕೊಳ್ಳಬೇಕೆಂದು ವಿವರಿಸಿದರು. ಇದು 'ಸನತ್ತುಜಾತೀಯಮ್‌' ಎಂದು 
ಕರೆಯಲ್ಪಟ್ಟದೆ. ಅವರು ಮಹಾವಿಷ್ಣುವಿನ ದರ್ಶನಕ್ಕೆಂದು ಹೋದಾಗ ಜಯ, 
ವಿಜಯರೆಂಬ ದ್ವಾರಪಾಲಕರು ಅವರನ್ನು ತಡೆದುದೇ ಅಲ್ಲದೆ, ಅಲ್ಲಿಂದ ತಳ್ಳಿಬಿಟ್ಟರು. 
ಇದರಿಂದ ಕುಪಿತರಾದ ಕುಮಾರರು ಆ ದ್ವಾರಪಾಲಕರನ್ನು ಅಸುರರಾಗುವಂತೆ 
ಶಪಿಸಿದರು. ವಿಷ್ಣುವಿನ ಸಾಮೀಪ್ಯವಿಲ್ಲದೆ ಬಹಳ ಕಾಲ ಇರಲಾರವೆಂದ ಜಯ 
ವಿಜಯರು ಮೂರು ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಲು ವರವನ್ನು ಬೇಡಿದರು. 
ಕುಮಾರರು ಆ ವರವನ್ನು ಕೊಟ್ಟಿದ್ದೇ ಅಲ್ಲದೆ, ಅವರ ಸಾವು, ಮಹಾವಿಷ್ಣುವಿನ 
ಕೈಯಿಂದಲೇ ಆಗುವಂತೆ ಅನುಗ್ರಹಿಸಿದರು. ಏನೇ ಆದರೂ ಜಯ ವಿಜಯರು 
ಏಳು ಜನ್ಮಗಳಲ್ಲಿ ಭಕ್ತರಾಗಿರಲು ಒಪ್ಪಲಿಲ್ಲ. 

ಹಿರಣ್ಯಾಕ್ಷನು ವರಾಹನಿಂದ ಕೊಲ್ಲಲ್ಪಟ್ಟನು ಮತ್ತು ಹಿರಣ್ಯ ಕಶಿಪುವು 
ನರಸಿಂಹನಿಂದ ಕೊಲ್ಲಲ್ಪಟ್ಟ ರಾವಣ ಮತ್ತು ಕುಂಭಕರ್ಣ ಶ್ರೀರಾಮನಿಂದ 
ಹತರಾದರು ಮತ್ತು ಶಿಶುಪಾಲ ದಂತವಕ್ತರು ಶ್ರೀಕೃಷ್ಣನಿಂದ ಹತರಾದರು. ಹೀಗೆ 
ವಿಷ್ಣುವಿನ ನಾನಾ ಅವತಾರಗಳಲ್ಲಿ ಜಯವಿಜಯರು ಮುಕ್ತಿ ಪಡೆದರು. 

ಸಾಂದೀಪನಿ: ಆಚಾರ್ಯ ಸ್ಥಾನದಲ್ಲೇ ಅತ್ಯಂತ ಅದೃಷ್ಟಶಾಲಿಯಾಗಿ 
ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಗುರುವಾಗಿ ಸಾಂದೀಪನಿ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೪೧ 


ಪ್ರಖ್ಯಾತರಾಗಿದ್ದಾರೆ. ಅವರ ಆಶ್ರಮದಲ್ಲಿದ್ದುಕೊಂಡು ಶ್ರೀಕೃಷ್ಣನು (ನಾಲ್ಕು) 
ವೇದಗಳನ್ನು ಕಲಿತುದುದೇ ಅಲ್ಲದೇ ಅರವತ್ತು ನಾಲ್ಕು ಕಲೆಗಳನ್ನು ಅರವತ್ತು 
ನಾಲ್ಕು ದಿನಗಳಲ್ಲಿ ಕಲಿತ. ಸಾಂದೀಪಿನಿ ಗುರುವಿಗೆ "ಗುರುದಕ್ಷಿಣೆ'ಯಾಗಿ ಶ್ರೀಕೃಷ್ಣನು 
ಆಚಾರ್ಯರ ಸತ್ತುಹೋದ ಸತ್ತು ಬಹಳ ಕಾಲವಾಗಿತ್ತು ಸಮುದ್ರ ಪಾಲಾಗಿದ್ದ 
ಹುಡುಗನನ್ನು ಯಮಧರ್ಮನಿಂದ ಪಡೆದು ಗುರುವಿಗೆ ಒಪ್ಪಿಸಿದ. (ಈ ಕಥೆಯನ್ನು 
ಸಾ೦ದೀಪಿನಿ ಗುರುವಿನ ಪ್ರಸ್ತಾಪ ಬಂದಾಗ ಕೇಳಿದ್ದು.) 

ಸೂತ: ಮಹರ್ಷಿ ರೋಮಹರ್ಷಣನ ಮಗ. ಈತನ ನಿಜ ನಾಮಧೇಯವು 
ಉಗಸ್ರವವೆಂದಾಗಿತ್ತು ಆದರೂ ಈಗ ಸೂತನೆಂದೇ ಪ್ರಖ್ಯಾತನಾಗಿದ್ದ. ಬ್ರಾಹ್ಮಣ 
ತಂದೆ ಮತ್ತು ಕ್ಷತ್ರಿಯ ಕುಲದ ತಾಯಿಯ ಮಗನಾಗಿದ್ದುದೇ ಇದಕ್ಕೆ ಕಾರಣವಾಗಿತ್ತು. 
ನೈಮಿಷಾರಣ್ಯದಲ್ಲಿ ನೆರೆದ ಯಷಿಗಳ ಸಮ್ಮುಖದಲ್ಲಿ ಭಾಗವತ ಪುರಾಣವನ್ನು 
ಹೇಳಿದ ಎರಡನೆಯ ವ್ಯಕ್ತಿ ಈತನಾಗಿದ್ದ. ಸಾವಿರ ವರ್ಷಗಳು ನಡೆದ ಬಹ್ಮಯಜ್ಞದಲ್ಲಿ 
ಸೇರಿದ ಖುಷಿಗಳು ಕೇಳಿದ ಆರು ಪಶ್ನೆಗಳಿಗೆ ಉತ್ತರವನ್ನಿತ್ತು ನೈಮಿಷಾರಣ್ಯದಲ್ಲಿ 
ಸೂತ ಯಷಿಗಳಿಗೆ ಹೇಳಿದುದನ್ನು ಶುಕ ಮಹರ್ಷಿಯು ಪರೀಕ್ಷಿತ್‌ ರಾಜನ 
ಎದುರಿಗೆ ಹೇಳಿದ. ಮಹಾಭಾರತ ವೃತ್ತಾಂತವನ್ನು ಶೌನಕ ಯಷಿಯ ಆಶ್ರಮದಲ್ಲಿ 
ನೆರೆದ ಖಷಿಗಳ ಸಲುವಾಗಿ ವಿವರಿಸಿದ. 

ಸದಾನಂದ: ಈತನಿಗೆ ಶರದ್ಯನನೆಂದು ಮತ್ತೊಂದು ಹೆಸರು. ಗೌತಮ 
ಯಷಿಯ ಮಗ ಮತ್ತು ಮಿಥಿಲೆಯ ರಾಜನಾದ ಜನಕನ ಸದಾನಂದ ಯಷಿಯು 
ವಿಶ್ವಾಮಿತ್ರ ಖುಷಿಗೆ ಶಿವಧನುಸ್ಸಿನ ಬಗೆಗೆ ವಿವರಣೆಯನ್ನಿತ್ತ. ಇದೇ ಧನುಸ್ಸನ್ನು 
ಸೀತೆಯನ್ನು ವಿವಾಹವಾಗುವ ಸ೦ದರ್ಭದಲ್ಲಿ ಶ್ರೀರಾಮನು ಮುರಿದು ಹಾಕಿದ. 
ಆಗ ವಿಶ್ವಾಮಿತ್ರನೂ ಶ್ರೀರಾಮನೊಂದಿಗಿದ್ದ. ಸದಾನಂದ ಯಷಿಯು ಸೀತೆ ನೆಲದಲ್ಲಿ 
ಸಿಕ್ಕಿದ ಸ್ಥಳದವನೇ ಆಗಿದ್ದ. 

ಶಮೀಗ: ಶೃಂಗಿ ಯಷಿಯ ತಂದೆ. ಧ್ಯಾನ ಮಾಡುತ್ತಾ ಸುತ್ತಮುತ್ತಲಿನ 
ಪರಿಸರವನ್ನೇ ಗಮನಿಸದ ಖಷಿ ಪರೀಕ್ಷಿತ್‌ ರಾಜ ಬಂದು ಪಕ್ಕದಲ್ಲಿ ನಿಂತುದನ್ನೂ 
ಗಮನಿಸಲಿಲ್ಲ. ತನ್ನನ್ನು ಗಮನಿಸಲಿಲ್ಲವೆಂದೂ, ಸತ್ಯರಿಸಲಿಲ್ಲವೆಂದೂ ಭಾವಿಸಿ 
ಪರೀಕ್ಷಿತ್‌ ರಾಜನು ಸತ್ತ ಹಾವೊಂದನ್ನು ಆ ಯಷಿಯ ಕೊರಳಿಗೆ ಸುತ್ತಿದ. ಈ 
ಕಾರ್ಯದಿಂದಾಗಿ ಷಮೀಗ ಯಷಿಯ ಮಗ ಶೃಂಗಿಯ ಆಗ್ರಹಕ್ಕೆ ತುತ್ತಾಗಿ, ಹಾವು 
ಕಡಿದೇ ಸಾಯುವೆಯೆಂದು ಪರೀಕ್ಷಿತ್‌ ರಾಜನನ್ನು ಶಪಿಸಿದ. (ನಾಗರಗಳ 
ನಾಯಕನಾದ ತಕ್ಷಕನು ಈತನ ಸ್ನೇಹಿತನಾಗಿದ್ದ) ಏಳು ದಿನಗಳ ಒಳಗೆ 
ಸಾಯುವೆಯೆಂದು ಶಪಿಸಿದ ಮಗನನ್ನು ಕುರಿತು “ಮಗನೇ ಸಣ್ಣ ತಪ್ಪಿಗಾಗಿ ಇಷ್ಟು 
ಉಗ್ರ ಶಿಕ್ಷೆ ಕೊಟ್ಟು ಬಿಟ್ಟೆಯಲ್ಲಾ” ಎಂದು ಖಷಿ ಷಮೀಗನು ಪೇಚಾಡಿದ. 


೪೨ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಶುಕ್ರಾಚಾರ್ಯ: ಭೃಗು ಮಹರ್ಷಿಯ ಮಗ, ಉಶಾನನೆಂದೂ ಕವಿಯೆಂದೂ 
ಕರೆಯುತ್ತಿದ್ದರು. ಶುಕ್ರಾಚಾರ್ಯನ ಮಗಳು ದೇವಯಾನಿ. 

ದೇವತೆಗಳಲ್ಲರ ಶಿಕ್ಷಕನಾಗಿದ್ದ ಶುಕ್ರಾಚಾರ್ಯ ಬಲಿಚಕ್ರವರ್ತಿಯ ಗುರುವಾಗಿದ್ದ. 
ಈತನ ಮಾತನ್ನು ಕೇಳದೆ ಬಲಿಚಕ್ರವರ್ತಿಯು ಬಾಲಕನಾಗಿದ್ದ ವಾಮನನಿಗೆ ಮೂರು 
ಹೆಜ್ಜೆ(ಅಡಿ)ಗಳಷ್ಟು ಭೂಮಿಯನ್ನು ದನ ಮಾಡಿದಾಗ ಶುಕ್ರಾಚಾರ್ಯ ನಿನಗೆ 
ರಾಜ್ಯವಿಲ್ಲದಂತಾಗಲಿ ಎಂದು ಶಪಿಸಿದ. ಸತ್ತವರನ್ನು ಬದುಕಿಸುವ "ಸಂಜೀವಿನಿ' 
ಆತನಿಗೆ ತಿಳಿದಿತ್ತು ದೇವಯಾನಿಯು ಬೃಹಸ್ಪತಿಯ ಮಗ ಕಚನನ್ನು ವಿವಾಹವಾದಳು. 
ಕಚನು ದೇವತೆಗಳ ಶಿಕ್ಷಕನಾದ. ಒಮ್ಮೆ ಕಚನನ್ನು ಬದುಕಿಸಲು ತೊಡಗಿಕೊ೦ಡಾಗ 
ಶುಕ್ರಾಚಾರ್ಯನು ಮರಣಹೊಂದಿದ. ಸಂಜೀವಿನಿ ವಿದ್ಯೆಯನ್ನು ಹೊಸದಾಗಿ 
ಕಲಿತ ಕಚನು ಮಾವನನ್ನು ಬದುಕಿಸಿಕೊಂಡ. 

ಸೌಬರಿ: ಖಗ್ಗೇದದ ಪಂಡಿತನಾಗಿದ್ದ ಮತ್ತು ಮಂತ್ರಗಳನ್ನು ಹೇಳುವುದರಲ್ಲಿ 
ಆತ ಎತ್ತಿದ ಕೈ. 

ಗಂಡು, ಹೆಣ್ಣು ಮೀನುಗಳು ಒಂದಾಗಿರುವುದನ್ನು ಕಂಡು ತಾನೂ ವೈವಾಹಿಕ 
ಜೀವನವನ್ನು ನಡೆಸಬೇಕೆಂದು ಬಯಸಿ, ಚಕ್ರವರ್ತಿ ಮಾಂಧಾಲ(ತ)ನ 
ಐವತ್ತು ಮಕ್ಕಳಲ್ಲಿ ಒಬ್ಬರನ್ನು ತನಗೆ ಕೊಟ್ಟು ಮದುವೆ ಮಾಡಬೇಕೆಂದು ಕೇಳಿದ. 
ಆದರೆ ಚಕ್ರವರ್ತಿಯ ಐವತ್ತು ಕುಮಾರಿಯರೂ ಆತನನ್ನು ವಿವಾಹವಾಗ 
ಬಯಸಿದರು. ಹಾಗೆ ಮದುವೆಯಾದ ಯತಿಗೆ ಬರಬರುತ್ತಾ ಗೃಹಸ್ಥ ಜೀವನ 
ಅಸಹನೀಯವಾಯಿತು. 

ಏಕಾಂಗಿಯಾಗಿರಬೇಕೆಂದು ಬಯಸಿ ಕಾಡಿಗೆ ತೆರಳಿ ಉಗ್ರವಾದ ತಪಸ್ಸನ್ನು 
ಮಾಡಿ ಕೊನೆಗೆ ಪರಮಪದದೊಳಗೆ ಐಕ್ಕವಾದ. 

ಶರಭಂಗ: ಅನೇಕ ಬಗೆಯ ಯಜನ, ಯಾಗಗಳನ್ನು ನೆರವೇರಿಸುವುದರಲ್ಲಿ 
ಆತ ಪ್ರಸಿದ್ಧಿ ಹೊ೦ದಿದವನಾಗಿದ್ದ. 

ಯಾವ ಬದಲಾವಣೆಯೂ ಇಲ್ಲದ, ಹಿಗ್ಗದ, ಕುಗ್ಗದ, ಪಂಚಭೂತಗಳಿಂದ 
ವಿಚಲಿತಗೊಳ್ಳದ ನಾಶವಾಗದ ಪಂಚಮಹಾಭೂತ. 

ಶ್ರೀರಾಮನು ಈ ಯಷಿಯ ಆಶ್ರಮಕ್ಕೆ ಬಂದಾಗ ಆತನ ಸಮ್ಮುಖದಲ್ಲಿ 
ತನ್ನ ಪತ್ನಿಯೊಂದಿಗೆ ಅಗ್ನಿಪ್ರವೇಶ ಮಾಡಿ, ಭಗವಂತನ ಸನ್ನಿಧಾನವನ್ನು ಸೇರಿದ. 

ಸತ್ಯವ್ರತ: ವೇದಕಾಲದ ಯಷಿ ಸತ್ಯವ್ರತ. ಮಹಾವಿಷ್ಣುವಿನ ಆದೇಶದಂತೆ, 
ಆತ ಸಪ್ಪರ್ಷಿಗಳನ್ನು ಅಧೀನಕ್ಕೆ ತೆಗೆದುಕೊಂಡು, ಪಶುಪಕ್ಷಿಗಳ, ಗಿಡಮರಗಳ 
ಬೀಜಗಳನ್ನು ಸಂಗ್ರಹಿಸಿ ಒಂದು ದೋಣಿಯಲ್ಲಿಟ್ಟ. ದಶಾವತಾರಗಳಲ್ಲಿ 
ಮೊದಲನೆಯದಾದ 'ಮತ್ತ್ಯ' ಅವತಾರದಲ್ಲಿ ಚಿನ್ನದ ಮೀನಾಗಿ ಜನಿಸಿದ ಮಹಾವಿಷ್ಣು 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೪೩ 


ಸಮುದವನ್ನೆಲ್ಲ ಅಲ್ಲೋಲಕಲ್ಲೋಲ ಮಾಡಿ, ಬ್ರಹ್ಮ ತನ್ನ ದೀರ್ಫರಾತ್ರಿಯನ್ನು 
ಕಳೆದು ಜಲ ಪ್ರಳಯವಾದ ಮುಗಿದ ನಂತರ ದೋಣಿಯನ್ನು ಎಳೆದರು. 

ಶಾಂಡಿಲ್ಯ: ಅಥರ್ವಣ ಯಷಿಯ ಶಿಷ್ಠ ಶಾ೦ಡಿಲ್ಯ. ಬಹಳ ಬುದ್ಧಿವಂತನಾದ 
ಯಷಿಯೆಂದು ಪ್ರಖ್ಯಾತನಾಗಿದ್ದ. ಶಾಂಡಿಲ್ಯ ಖಷಿ ಕೇಳಿದ ಪ್ರಶ್ನೆಗಳು ಮತ್ತು 
ಅಥರ್ವಣ ಯಷಿಯ ಉತ್ತರಗಳು "ಅಷ್ಟಾಂಗ ಯೋಗ' ಅಥವಾ ಎಂಟು "ಅಂಗ' 
ಇಲ್ಲವೆ ಯೋಗದ ಆನನಗಳೆಂದು ಶಾಂಡಿಲ್ಯ ಉಪನಿಷತ್ತಿನಲ್ಲಿ ಹೇಳಿದೆ. ಈತ 
ಅಗ್ನಿ ರಹಸ್ಯವನ್ನರಿತ ಮುಖ್ಯ ಅಧ್ಯಾಪಕನೂ ಆಗಿದ್ದ. 

ಶ್ವೇನ್‌ ತಾಶ್ಚತರ: ವೈದಿಕ ಕರ್ಮಗಳನ್ನು ಆಚರಿಸುವ ಸ್ಫುಟವಾಗಿ ಮಂತ್ರಗಳನ್ನು 
ಹೇಳುವ ಬಹುದೊಡ್ಡ ವಿದ್ವಾಂಸನಾಗಿದ್ದ. ಶ್ವೇತನ ಅವತಾರ ಎಂಬ ಹೆಸರಿನ 
ಉಪನಿಷತ್ತು ಆ ಹೆಸರನ್ನು ಪಡೆಯಲು ಕಾರಣ ಈ ಯಷಿಯು ತನ್ನ ಶಿಷ್ಯರಿಗೆ ಆ 
ಉಪನಿಷತ್ತಿನಲ್ಲಿರುವ ಮಂತ್ರಗಳನ್ನು ಬೋಧಿಸಿದುದೇ ಆಗಿತ್ತು ಅದರಲ್ಲಿನ ಒಂದು 
ಮಂತ್ರದಲ್ಲಿ ಬ್ರಹ್ಮವಿದ್ಯೆಯನ್ನು ಪಡೆಯಲು ಸ್ವಂತ ಸಾಧನೆ, ದೇವರ ಅನುಗ್ರಹ 
ಮತ್ತು ಅವಶ್ಯವೆನಿಸಿದ್ದ ಭೋಗಗಳನ್ನು ಪರಿತ್ಯಜಿಸಿ ಮಹೋನ್ನತವಾದ ಸತ್ಯದ 
ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಆಗಿದೆ ಎ೦ದು ಹೇಳಿದೆ. 

ಸ್ವಾಯಂಭುವ ಮನು: ಬ್ರಹ್ಮನ ಮಗನಾದ ಈತ ಮೊದಲನೆಯ ಮನು 
ಎಂದು ಹೆಸರು ಪಡೆದಿದ್ದ. ಈತ ಕಾನೂನು ಅಥವಾ ನಿಯಮಗಳನ್ನೊಳಗೊಂಡ 
ಒಂದು ಲಕ್ಷ ಶ್ಲೋಕಗಳನ್ನು ಭೃಗು ಮಹರ್ಷಿಗೆ ಹೇಳಿ ಬರೆಸಿದ್ದ ಈ ಉದ್ಗಂಥವನ್ನು 
ಅನೇಕ ಯಷಿಗಳು ಸಂಗಹರೂಪದಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತೈದು 
ಶ್ಲೋಕಗಳಲ್ಲಿ ಬರೆದರು. ಮೌಲ್ಯಾಧಾರಿತವಾದ ಈ ಗ್ರಂಥದಲ್ಲಿ ಹನ್ನೆರಡು 
ಅಧ್ಯಾಯಗಳಿದ್ದು, ಖಗೋಳ ವಿಜ್ಞಾನ, ಜಾತಿ, ನೀತಿ-ನಿಯಮಗಳು, ನಾಲ್ಕು 
ಆಶ್ರಮಗಳು, ಸರಕಾರ ಮತ್ತು ಗೃಹಕೃತ್ಯ ವಿಚಾರಗಳನ್ನೊಳಗೊಂಡಿದೆ. ಒಟ್ಟಿನಲ್ಲಿ 
ಜೀವನದ ನಾನಾ ಮುಖಗಳನ್ನು ಎತ್ತಿ ತೋರಿಸುತ್ತದೆ. ಇದು 'ಮನುಸ್ಮತಿ'ಯೆಂದು 
ಪ್ರಸಿದ್ಧಿ ಪಡೆದಿದೆ. ಈ ಗಂಥವು ಧರ್ಮಶಾಸ್ತ್ರಗಳಲ್ಲೇ ಅತ್ಯಂತ ಪ್ರಮುಖವಾದುದು. 

ಸತ್ಯತಪ: ಅಮೋಘವಾದ ಶಕ್ತಿಯುಳ್ಳ ಯಷಿ ಸತ್ಯತಪ. ಒಮ್ಮೆ ಮರ 
ಕಡಿಯುವಾಗ ತನ್ನ ಕೈಬೆರಳೊಂದನ್ನು ಕತ್ತರಿಸಿಕೊಂಡುಬಿಟ್ಟ ಆ ಗಾಯದಿಂದ 
ರಕ್ತ ಬರುವುದರ ಬದಲಾಗಿ ಬೂದಿ ಮಾತ್ರ ಹೊರಕ್ಕೆ ಬಂತು. ಅಲ್ಲಿದ್ದ ದಂಪತಿ 
ಇದಕ್ಕೆ ಸಾಕ್ಷಿಯಾಗಿ ಹತ್ತಿರದಲ್ಲೇ ನಿಂತಿದ್ದರು. ಅವರಿಗೆ ಆಶ್ಚರ್ಯವಾದ ಮತ್ತೊಂದು 
ಸಂಗತಿಯೆಂದರೆ ಆ ಯಷಿಯು ಗಾಯಗೊಂಡ ಬೆರಳನ್ನು ತೆಗೆದು ಬೇರೆಯದನ್ನು 
ತನ್ನ ಕೈಗೆ ಅಂಟಿಸಿಕೊಂಡ. 

ಸಾಕಾಯನ: ಆತ್ಮಜ್ಞಾನಿಯಾದ ಖಷಿ ಹಾಗೂ ಉತ್ತಮ ಶಿಕ್ಷಕ. ಈತ 
ಬೃಹದ್ರಥನಿಗೆ, (ಕಲ್ಲಿನಂತೆ ನಿಂತು, ಕೈಗಳೆರಡನ್ನೂ ಮೇಲಕ್ಕೆತ್ತಿ ಸಾವಿರ ದಿನಗಳ 


೪೪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಕಾಲ ಸೂರ್ಯನನ್ನೇ ನೋಡುತ್ತಿರುವುದು) ತನ್ನ ಹಾಗೂ ಭೌತಿಕ ವಿಷಯಗಳ 
ಬಗ್ಗೆ ಇರುವ ಎರಡು ಪಭೇದಗಳ ರಹಸ್ಯವನ್ನು (ಭೂತತ್‌ ಆತ್ಮನ್‌ ಅಥವಾ 
ಅಹಂಕಾರವನ್ನೊಳಗೊಂಡ ವ್ಯಕ್ತಿತ್ರು ವಿಶ್ವದ ಪರಿಮಿತಿಗಳಿಗೆ ಒಳಪಡದ ಅಸ್ತಿತ್ವವನ್ನು 
ಕುರಿತು ಹೇಳಿದ್ದಾರೆ. ಈ ವಿಶ್ವದ ಪರಿಮಿತಿಗಳಿಗೆ ಒಳಪಡದ ಅಸ್ತಿತ್ವವು ಪರಮಾತ್ಮನಲ್ಲಿ 
ಲೀನವಾಗಿ (ಒ೦ದಾಗಿ) ಸಾಯುಜ್ಯವೆಂದೆನಿಸಿಕೊಳ್ಳುವ ಇದು ಆರು ಬಗೆಯ 
ಯೋಗ ಷಡಂಗ ಯೋಗವನ್ನು ಪ್ರತಿಪಾದಿಸುತ್ತಾನೆ. ಈತ ಬರೆದಿರುವ ಸ್ಮೃತಿಯು 
“ಸಾಕಾಯನ ಸ್ಮತಿ'ಯೆಂದು ಪ್ರಸಿದ್ಧವಾಗಿದೆ. 

ಉತಥ್ಯ: ಆಂಗೀರ ಯಷಿಯ ಮಗ. ಭದ್ರ ಎಂಬ ಚ೦ದ್ರನ ಮಗಳನ್ನು 
ವಿವಾಹವಾಗಿದ್ದ. 

ಈತ ಬಹಳ ಪ್ರಭಾವಶಾಲಿಯಾದ ಖಷಿ. ಅತ್ಯಂತ ಸುಂದರಳಾದ ಈತನ 
ಪತ್ನಿಯನ್ನು (ಮಳೆಯ) ಜಲದ ದೇವತೆಯಾದ ವರುಣನು ಅಪಹರಿಸಲು ಇದರಿಂದ 
ರೋಷಗೊಂಡ ಉತಥ್ಯನು ಇಡೀ ವಿಶ್ವದಲ್ಲಿನ ನೀರನ್ನೆಲ್ಲ ಕುಡಿದು ಬಿಡಲು 
ನೆಲವೆಲ್ಲ ಒಣಗಿ ಬಿರುಕು ಬಿಡಲಾರಂಭಿಸಿತು. ತನ್ನ ಪತ್ನಿಯು ತನ್ನ ಬಳಿಗೆ ಮತ್ತೆ 
ಬಂದಾಗ ಸಂತೋಷಗೊಂಡ ಯಷಿಯು ಒಣಗಿದ ಭೂಮಿ ಹಾಗೂ 
ವರುಣದೇವನನ್ನು ನೀರಿನ ಅಭಾವದಿ೦ದ ಮುಕ್ತಗೊಳಿಸಿದ. 

ಉಪಮನ್ಯು: ವ್ಯಾಪ್ರಪಾದನ ಮಗ ಉಪಮನ್ಯು ಈಶ್ವರನ ಮಹಾಭಕ್ತ. 
ಚಿಕ್ಕವನಿದ್ದಾಗ ಅಕ್ಕಿಯ ಹಿಟ್ಟನ್ನು ನೀರಿನಲ್ಲಿ ಕದಡಿ ಅದನ್ನೇ ಹಾಲು ಎ೦ದು ಹೇಳಿ 
ಅವನ ತಾಯಿ ಕುಡಿಯಲು ಕೊಡಲು ಅದು ಹಾಲಿನ ತರಹ ರುಚಿ ಕೊಡಲಿಲ್ಲ. 
ಆತ ಶಿವನನ್ನು ಪ್ರಾರ್ಥಿಸಿ ಹಾಲು ಗಟ್ಟಿಯಾಗಿದ್ದು, ತಾನು ಬಯಸಿದಾಗ 
ಕುಡಿಯುವಂತಾಗಲೆಂದು ವರವನ್ನು ಪಡೆದ. ಈ ಖಷಿ ಸಲಹೆ ಮಾಡಿದನೆಂದೇ 
ಶ್ರೀಕೃಷ್ಣನು ತನ್ನ ಮಗನಿಗೆ ಸಾ೦ಬನೆಂದು ಹೆಸರಿಟ್ಟ ಶ್ರೀಕೃಷ್ಣ "ಶಿವಸಹಸ್ತನಾಮ'ವನ್ನು 
ಪಠಿಸುವಂತಾದುದು ಉಪಮನ್ಯು ಯಷಿ ಹೇಳಿದುದರಿಂದ. 

ಉದ್ದಾಲಕ: ಸುವಿಖ್ಯಾತ ನಚಿಕೇತನ ತಂದೆ ಉದ್ದಾಲಕ ಯಷಿ. ಈ 
ಮಹರ್ಷಿಯು ಉಪನಿಷತ್ತುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಭಗವಂತನ 
ಇರುವಿಕೆ ಮತ್ತು ಆತನ ಅಸ್ತಿತ್ರಕ್ಕೆ ಸಾಕ್ಷಿಗಳನ್ನು ತೋರಿಸಬೇಕೆಂದು ಶ್ವೇತಕೇತುವು 
ಉದ್ದಾಲಕ ಮಹರ್ಷಿಯ ಮಗನನ್ನು ಮಾಡಿ ವಿವರಿಸಿದರು. ಈ ಉದ್ದಂಥವು 
ಇಪ್ಪತ್ತೊಂಬತ್ತು ಸಾವಿರ ಶ್ಲೋಕಗಳನ್ನೊಳಗೊಂಡಿದೆ. ಶ೦ತನುರಾಜನ ಪತ್ನಿ ಗಂಗೆಯು 
ತನ್ನ ಏಳು ಮಕ್ಕಳನ್ನು ನೀರು ಪಾಲು ಮಾಡಿದಾಗ ವಸಿಷ್ಠನಿಂದ ಶಾಪಗಸ್ಥನಾದ 
ವಸುಗಳು ಒಬ್ಬರ ನಂತರ ಒಬ್ಬರು ಗಂಗೆಯ ಮಕ್ಕಳಾಗಿ ಹುಟ್ಟಿ ಮುಕ್ತಿಯನ್ನು 
ಪಡೆದರೆಂದು ಪುರಾಣ ಪ್ರಸಿದ್ಧವಾದ ಕಥೆ. ವಿಶ್ವಾಮಿತ್ರನ ಕಾರಣದಿ೦ದಾಗಿ ತನ್ನ 
ನೂರು ಮಕ್ಕಳು ರಾಕ್ಷಸನಿಂದ ಹತರಾಗಲು ದುಃಖವನ್ನು ತಾಳಲಾರದೆ ಶತಧೃತಿ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೪೫ 


ನದಿಯ ಮುಖ್ಯವಾಹಿನಿಯಾದ ವಿಪಾಸನದಿಯಲ್ಲಿ ಮುಳುಗಿ ಆತ್ಮಹತ್ಯೆ 
ಮಾಡಿಕೊಂಡರು. 

ವ್ಯಾಪ್ರಪಾದ: ವ್ಯಾಪ್ರಪಾದನು ವಸಿಷ್ಠ ಮಹರ್ಷಿಯ ಸೋದರಿಯನ್ನು 
ವಿವಾಹವಾಗಿದ್ದನು. ಈತನ ಮಗ ಉಪನಯು (ಉಪನೇಯು) ಈಶ್ವರನ 
ಮಹಾಭಕ್ಕನಾಗಿದ್ದ. ಈ ಪ್ರಕಾಂಡ ಪಂಡಿತನಾದ ಯಷಿಯು ಮಹರ್ಷಿ ಪತಂಜಲಿಯ 
ಸಮಕಾಲೀನನಾಗಿದ್ದ. ಶಿವನಿಂದ ವರ ಪಡೆದ ಈ ಯಷಿಯು ಹುಲಿಯ ಪಾದಗಳ 
ಸ್ಪರ್ಶದಿಂದ ಆಶೀರ್ವಾದ ಪಡೆದಿದ್ದ. ಅಲ್ಲದೆ, ದುಂಬಿಗಳು ಸೋಕದ ಹೂವುಗಳನ್ನು 
ಕತ್ತಲಿದ್ದಾಗಲೇ ಗುರುತಿಸಿ ತರಬಲ್ಲವನಾಗಿದ್ದ. ಚಿದಂಬರದಲ್ಲಿ ನಡೆಯುವ "ತಾಂಡವ 
ನರ್ತನ'(ನಟನ)ವನ್ನು ವೀಕ್ಷಿಸುವ ಅನುಗ್ರಹವನ್ನು ಈಶ್ವರನಿಂದ ಪಡೆದು ಅದನ್ನು 
ನೋಡಿ ಧನ್ಯತೆಯನ್ನು ಪಡೆದ ಖಷಿ. (ಲೌಕಿಕ) ಧಾರ್ಮಿಕ ಆಚರಣೆಗಳು, 
ಯಾಗಗಳನ್ನು ಮಾಡಿಸುವುದರಲ್ಲಿ ಹೆಸರುವಾಸಿಯಾಗಿದ್ದ. "ಅಶ್ವಮೇಧ ಯಾಗ'ವನ್ನು 
ಮಾಡಲು ಪಾಂಡವರು ಈತನನ್ನೇ ಪ್ರಧಾನ ಪುರೋಹಿತನನ್ನಾಗಿ ಆಹ್ವಾನಿಸಿ, 
ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಂಡಿದ್ದರು. 

ವಾತ್ಸಾಯನ: ಈತ ಪ್ರಮುಖ ಯಷಿಗಳಲ್ಲಿ ಒಬ್ಬನಾಗಿದ್ದ. ಮಾನವನ 
ಭಾವನಾತ್ಮಕ ವಿಚಾರಗಳ ಬಗೆಗೆ ವಾತ್ಸಾಯನ ಯಷಿಯು ಅಪಾರ 
ಜ್ಞಾನವುಳ್ಳವನಾಗಿದ್ದ. 

ಗೃಹಸ್ಥಾಶ್ರಮದಲ್ಲಿರುವಾಗ ಅನುಸರಿಸಬೇಕಾದ ಮೌಲ್ಯಾಧಾರಿತ 
ದೃಷ್ಟಿಕೋನವನ್ನು ವಿವರಿಸಿದ್ದಾನೆ. ವಾತ್ಸಾಯನ ರಚಿಸಿದ ಇನ್ನೊಂದು ಗ್ರಂಥ 
`ಕಾಮಸೂತ್ರ'ದಲ್ಲಿ ಲೈಂಗಿಕ ಉಪಭೋಗದಲ್ಲಿ ಅನುಸರಿಸಬೇಕಾದ ರೀತಿನೀತಿಗಳನ್ನು 
ಹೇಳಿದ್ದಾನೆ. ಮತ್ತೊಂದು ಗ್ರಂಥ "ರತ್ನ ಪರೀಕ್ಷ' ಎಂಬುದು ಅಮೂಲ್ಯ ಹರಳುಗಳ, 
ಮಣೆಗಳ ತೂಕ, ಅವುಗಳ ಶುದ್ಧಾಶುದ್ಧ ರೂಪಗಳನ್ನು ತಿಳಿಯುವ ಬಗೆ 
ಮುಂತಾದವುಗಳ ಬಗ್ಗೆ ತಿಳಿಸಿದ್ದಾನೆ. 

ವಿಶ್ರ ವಸು: ಪುಲಸ್ತ್ಯ ಮಹರ್ಷಿಯ ಮಗ ವಿಶ್ರಾವಸು. ಬ್ರಹ್ಮನ ಮೊಮ್ಮಗನಾದ 
ಈತ ರಾಕ್ಷಸರಾಜ ರಾವಣನ ತಂದೆ. ಈತನ ಇತರ ಮಕ್ಕಳೆಂದರೆ ಕುಂಭಕರ್ಣ, 
ವಿಭೀಷಣ ಮತ್ತು ಶೂರ್ಪಣಕಿ. ಇವರೆಲ್ಲರೂ ವಿಶ್ರಾವಸುವಿನ ರಾಕ್ಷಸ ಪತ್ನಿ ಕೈಕಸಿಯ 
ಮಕ್ಕಳು. ಈತನ ಮೊದಲನೆಯ ಪತ್ನಿಯಲ್ಲಿ ಹುಟ್ಟಿದ ಮಗ ಕುಬೇರ ಐಶ್ವರ್ಯದ 
ಒಡೆಯನಾಗಿದ್ದಾನೆ. ಈತ ವೇದ ಪಾರ೦ಗತನೂ ಹೌದು. 

ವೈವಸ್ವತ: ಏಳನೆಯ ಮನುವೆಂಬ ಅಭಿದಾನವನ್ನು ಈ ವೈವಸ್ವತ ಯಷಿ 
ಹೊತ್ತಿದ್ದಾನೆ. ಇದಕ್ಕೆ ಮುಂಚೆ ಇದ್ದ ಮನುಗಳೆಂದರೆ ಸ್ವಾಯಂಭುವ, ಸ್ವರೋಸಿಸ, 
ಉತ್ತಾನ, ಕಾಮಸಾ, ರೈವಕ ಮತ್ತು ಚಾಕ್ಷುಸ. ಈಗ ನಡೆಯುತ್ತಿರುವ ಶಕೆಯು 


೪೬ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ವೈವಸ್ಥತ ಮನುವಿನದಾಗಿದೆ. ಇದೇ ಮನುವು ಶ್ರೀ ಮಹಾವಿಷ್ಣುವು "ಮತ್ಸ್ಯಾವತಾರ' 
ವನ್ನೆತ್ತಿದಾಗ ಉಂಟಾದ ಜಲಪ್ರಳಯದಲ್ಲಿ ರಕ್ಷಿಸಲ್ಪಟ್ಟ. 

ಈ ವೈವಸ್ಟತ ಮನುವಿಗೆ ಲಭ್ಯವಾಗಿದ್ದ ಅನೇಕ ಯುಗಗಳ ಹಿಂದೆಯೇ 
ಜ್ಞಾನಯೋಗ ಅಥವಾ ಜ್ಞಾನಮಾರ್ಗವನ್ನು ಶ್ರೀಕೃಷ್ಣ ಈತನಿಗೆ ಬೋಧಿಸಿದ್ದ. ಈ 
ಜ್ಞಾನಾರ್ಜನೆಯನ್ನು ಪಡೆದ ಎರಡನೆಯ ವ್ಯಕ್ತಿಯೆಂದರೆ ಪಾಂಡವರಾಜಕುಮಖಯ 
ಅರ್ಜುನ. ಈತನಿಗೆ ಶ್ರೀಕೃಷ್ಣ ಸ್ಪತಃ ತಾನೇ ಬೋಧಿಸಿದ. 

ವೈಶಂಪಾಯನ: ವೇದವ್ಯಾಸರ ಶಿಷ್ಯ ವೈಶಂಪಾಯನ. ಬಹುದೊಡ್ಡ 
ವಿದ್ವಾಂಸನೆಂದು ಹೆಸರು ಪಡೆದಿದ್ದ. ವೇದವ್ಯಾಸರು ಮಾನವಕುಲಕ್ಕೆ ಸುಲಭವಾಗಿ 
ಕೈಗೆಟುಕುವಂತಾಗಲೆಂದು ವೇದಗಳೆಲ್ಲವನ್ನು ನಾಲ್ಕು ಭಾಗಗಳನ್ನಾಗಿ ವಿ೦ಗಡಿಸಿದ್ದಾಗ 
ಯಜುರ್ವೇದವನ್ನು ಪರಿಷ್ಕರಿಸುವ ಹೊಣೆ ವೈಶಂಪಾಯನದಾಯಿತು. ಪಾಂಡವರ 
ಮರಿಮೊಮ್ಮಗನಾದ ಜನಮೇಜಯರಾಜನಿಗೆ ಮಹಾಭಾರತದ ಕಥೆಯನ್ನು ಸಾಂಗವಾಗಿ 
ಹೇಳಿ ಪಾಂಡವರ ಚರಿತ್ರೆಯನ್ನರುಹಿದ ಕೀರ್ತಿ ವೈಶಂಪಾಯನದು. 

ವಿಶ್ವಾಮಿತ್ರ: ಉತ್ತರ ಪ್ರದೇಶದಲ್ಲಿನ ಕನ್ಯಾಕುಬ್ಜದ ದೊರೆ ಗಾಧಿ(ದಿ) ಅಥವಾ 
ಗಾಥಿನನ ಮಗ ವಿಶ್ವಾಮಿತ್ರ. ಹುಟ್ಟಿನಿಂದ ಕ್ಷತ್ರಿಯ. ಈತನ ಹೆಸರು ಕೌಶಿಕ. 
ಈತನ ಪತ್ನಿ ಮಾಧವಿ. ಇವರಿಗೆ ಅಷ್ಟಕನೆಂಬ ಮಗನಿದ್ದ. ಯಗೇದದ ಮಂತ್ರಗಳ 
ಬಹುದೊಡ್ಡ ಭಾಗವನ್ನು ಅಭ್ಯಸಿಸಿ ಅದರಲ್ಲಿ ಆಚಾರ್ಯ(ಪಂಡಿತು)ನೆನೆಸಿಕೊಂಡಿದ್ದ. 
ಯಗ್ಗೇದದ ಮೂರನೆಯ ಮಂಡಲ ಭವಿಷ್ಯವಾದಿಯಾಗಿದ್ದನು. ಕೌಶಿಕನು 
ಧನುರ್ವೇದವೆಂದು ಖ್ಯಾತಿ ಗಳಿಸಿದ ಗ್ರಂಥವೊಂದನ್ನು ರಚಿಸಿ, ಅದರಲ್ಲಿ 
ಬಿಲ್ಲುಬಾಣಗಳ ಪ್ರಯೋಗದಲ್ಲಿನ ಎಲ್ಲಾ ಸುಳುಹುಗಳನ್ನು ವಿವರಿಸಿದ್ದಾನೆ. ಇದು 
ಯಜುರ್ವೇದದಲ್ಲಿನ ಉಪವೇದ. 

ವೇದಮಂತ್ರಗಳೆಲ್ಲದಕ್ಕೂ ತಾಯಿಯಾದ ಗಾಯತ್ರಿ ಮಂತ್ರವನ್ನು ಬೋಧಿಸಿ 
ಮಂತ್ರದ್ರಷ್ಟಾರನಾದ. ಈತ ರಾಜನಾಗಿದ್ದಾಗ, ವಸಿಷ್ಠ ಮಹರ್ಷಿಯ ಜೊತೆ ನಂದಿನೀ 
ಧೇನುವನ್ನು ಪಡೆಯುವ ಸಲುವಾಗಿ ಹೋರಾಡಿ ಸೋಲನ್ನನುಭವಿಸಿದ. ನಂತರ 
ರಾಜ್ಯವನ್ನು ತೊರೆದು ಕೌಶಿಕನದೀ ತೀರದಲ್ಲಿ ಉಗ್ರ ತಪಸ್ಸನ್ನು ಕೈಗೊ೦ಡ. ಬ್ರಾಹ್ಮಣ 
ಪದವಿಯನ್ನು ಪಡೆದುದು ಆ ತಪಸ್ಸಿನ ಫಲದಿ೦ದಲೇ. ಅಂದರೆ ಅದೇ ಜನ್ಮದಲ್ಲಿಯೇ 
ಆತನ ದೇಹವು ಬ್ರಾಹ್ಮಣ ದೇಹವಾಯಿತು. ಅನೇಕ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೊ೦ದಿದ್ದ 
ವಿಶ್ವಾಮಿತ್ರ ಮೇನಕೆಯೆ೦ಬ ಅಪ್ಪರೆಯ ಅ೦ದಚಂದಗಳಿಗೆ ಮರುಳಾಗಿ ಆಕೆಯೊಡನೆ 
ಸಂಸಾರ ಮಾಡಿದ. ಅವರಿಗೆ ಶಕುಂತಲೆಯೆಂಬ ಮಗಳು ಹುಟ್ಟಿದಳು. ರಂಭೆಯೆಂಬ 
ಅಪ್ಸರೆಯು ಈತನ ತಪಸ್ಸನ್ನು ಕೆಡಿಸಲು ಬ೦ದಾಗ ಶಿಲೆಯಾಗೆಂದು ಶಪಿಸಿದ. 
ಬಿಹಾರ ಪ್ರಾಂತ್ಯದ ದರ್ಭಾ೦ಗ ಜಿಲ್ಲೆಯಲ್ಲಿನ ಈ ಯಷಿಯ ಆಶ್ರಮದಲ್ಲಿ ಶ್ರೀರಾಮ 
ಮತ್ತು ಲಕ್ಷ್ಮಣರು ಈತನ ಶಿಷ್ಕರಾಗಿದ್ದರು. ಶ್ರೀರಾಮ ಮತ್ತು ಸೀತೆಯರ "ಸ್ವಯಂವರಕ್ಕೆ 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೪೭ 


ಈತನೇ ಕಾರಣ. ಈಶ್ವರನಿಂದ ಪಡೆದ ಅಸ್ತಗಳನ್ನು ಶ್ರೀರಾಮನಿಗೆ ಕೊಟ್ಟು ಅವರನ್ನು 
ಹರಿಸಿದ. ಶ್ರೀರಾಮ ಮತ್ತು ಆತನ ಸೋದರರಿಗೆ "ಬಲ ಮತ್ತು ಅತಿಬಲ' ಎಂಬ 
ಮಂತ್ರಗಳನ್ನು ಬೋಧಿಸಿ, ಅದನ್ನು ಪಠಿಸಿದಾಗ ಹಸಿವು, ನೀರಡಿಕೆ ಮತ್ತು ನಿದ್ರೆಗಳು 
ದೂರವಾಗುವದೆಂದು ತಿಳಿಸಿದ. ಹರಿಶ್ಚಂದ್ರ ಮಹಾರಾಜನ ಮಗ ರೋಜಿತನಿಗೆ 
'ವರುಣ ಮಂತ್ರ'ವನ್ನು ಬೋಧಿಸಿ ವರುಣದೇವನನ್ನು ಪ್ರಸನ್ನ ಮಾಡಿಕೊಳ್ಳುವ 
ಬಗೆಯನ್ನು ತಿಳಿಸಿದ. ಜಲದೇವತೆಯದ ವರುಣನು "ಕೌಸಲ್ಯಾ ಸುಪ್ರಜಾ ರಾಮ' 
ಎಂಬ ಶ್ರೀ ವೆಂಕಟೇಶ್ವರ ಸುಪ್ರಭಾತವು ವಿಶ್ವಾಮಿತ್ರ ಮಹರ್ಷಿಯ ಹೇಳಿದ 
ಪದಗಳಿಂದಲೇ ರೂಪುಗೊಂಡಿರುವುದು. ಸಪ್ಪರ್ಷಿಗಳಲ್ಲಿ ಒಬ್ಬರಾದ ವಿಶ್ವಾಮಿತ್ರ 
ಮಹರ್ಷಿಯು ಐದನೆಯ ಸ್ಥಾನವನ್ನು ಅಲಂಕರಿಸಿದ್ದಾನೆ. ಸ್ಪರ್ಗಲೋಕದ ರಾಜ 
ಇಂದನು ತ್ರಿಶಂಕು ದೊರೆಯನ್ನು ಸಶರೀರನಾಗಿ ಬರುವುದನ್ನು ಒಪ್ಪಿಕೊಳ್ಳದೆ 
ನಿರಾಕರಿಸಿದಾಗ, ಆತನಿಗಾಗಿ ಮತ್ತೊಂದು ಸ್ಪರ್ಗವನ್ನು ನಿರ್ಮಾಣ ಮಾಡಿದ 
ವಿಶ್ವಾಮಿತ್ರ. ಇದನ್ನು ತ್ರಿಶಂಕು ಸ್ಪರ್ಗವೆನ್ನುತ್ತಾರೆ. 

ವಾಲ್ಮೀಕಿ: ರತ್ನಾಕರ ಎಂಬ ದರೋಡೆಕಾರ ಖುಷಿಯಾಗಿ ಪರಿವರ್ತನೆಯಾಗಿ 
ವಾಲ್ಮೀಕಿಯೆಂಬ ಹೆಸರಿನಲ್ಲಿ ಪ್ರಖ್ಯಾತನಾದ. 

ನಾರದ ಮಹರ್ಷಿಯ ಸಲಹೆಯಂತೆ ರತ್ನಾಕರನು ತನ್ನ ಮಡದಿ ಮಕ್ಕಳನ್ನು 
ಕುರಿತು ತಾನು ಮಾಡಿದ ಪಾಪಗಳಲ್ಲಿ ಯಾರು ಭಾಗಿಗಳಾಗುವಿರೆಂದು ಕೇಳಿದಾಗ 
ಅವರಾರೂ ಅದರಲ್ಲಿ ಭಾಗಿಯಾಗಲು ಒಪ್ಪಲಿಲ್ಲ. ಇಂತಹವರಿಗಾಗಿ ತಾನು ತಪ್ಪಗಳನ್ನು 
ಮಾಡುತ್ತಾ ಬಂದೆನೇ ಎಂದು ಮರುಗಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡ 
ರತ್ನಾಕರ. ತಾನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ನಾರದ ಖುಷಿಯ 
ಸಲಹೆಯಂತೆ ಉಗ್ರ ತಪಸ್ಸನ್ನು ಕೈಗೊಂಡ. ದೀರ್ಫಕಾಲ ಮಾಡಿದ ಈ ತಪಸ್ಸಿನಲ್ಲಿ 
ಆತನ ಮೈಮೇಲಿನ ಪರಿವೆಯೇ ಇಲ್ಲದಂತಾಗಲು ಇರುವೆಗಳು ಆತನ ಶರೀರದಲ್ಲಿ 
ಹಳ್ಳಗಳನ್ನು ಮಾಡಿ ಮನೆ ನಿರ್ಮಿಸಿಕೊಂಡವು. 

ಅನೇಕ ಸಹಸ್ರ ವರ್ಷಗಳ ತಪಸ್ಸನ್ನು ಆಚರಿಸಿದ ನಂತರ, ನಾರದ ಮಹರ್ಷಿ 
ಕರೆಯುಲು, ಮಣ್ಣಿನ ಹುತ್ತದಿಂದ ಹೊರಬಂದ ರತ್ನಾಕರ. ಆಗ ಆತನನ್ನು ವಾಲ್ಮೀಕಿ 
ಎಂದು ಕರೆದರು. ವಾಲ್ಮೀಕಿಯು `ಆದಿಕಾವ್ಯ' ಎಂದು ಕರೆಯುವ ಅಯೋಧ್ಯೆಯ 
ರಾಜ ದಶರಥನ ಮಗನಾದ ಶ್ರೀರಾಮನ ಕಥೆಯನ್ನೊಳಗೊಂಡ ಗ್ರಂಥದ 
ಪ್ರಥಮ ಶ್ಲೋಕವನ್ನು ರಚಿಸಿದ. ಮುಂದೆ ಆ ಗ್ರಂಥವು ರಾಮಾಯಣವೆಂದು 
ಪ್ರಸಿದ್ಧಿಯಾಯಿತು. ವಾಲ್ಮೀಕಿ ಮಹರ್ಷಿಯ "ಆದಿಕವಿ'ಯೆನಿಸಿಕೊಂಡ. ಮೂವತ್ತೆರಡು 
ಸಾವಿರ ಶ್ಲೋಕಗಳನ್ನೊಳಗೊಂಡ ಕಾವ್ಯ "ಯೋಗ ವಾಸಿಷ್ಠ'ವನ್ನು ವಾಲ್ಮೀಕಿ 
ಮಹರ್ಷಿ ರಚಿಸಿದ. "ಅಕ್ಷರಲಕ್ಷಣ" ಎಂಬ ಉದ್ದಂಥವನ್ನು ರಚನೆ ಮಾಡಿ ಅದರಲ್ಲಿ 
ಗಣಿತದಲ್ಲಿನ ಜ್ಯಾಮಿತಿ, ಬೀಜಗಣಿತ, ಭೌತಶಾಸ್ತ್ರ ಖನಿಜಗಳು, ಗಾಳಿಯನ್ನು 


೪೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಅಳೆಯುವ ಬಗೆಗಿನ ಶಾಸ್ತ್ರ. ವಿದ್ಯುಚ್ಛಕ್ತಿ ಮು೦ತಾದವುಗಳನ್ನು ಐವತ್ತು ಅಧ್ಯಾಯಗಳಲ್ಲಿ 
ವಿವರಿಸಿದ್ದಾನೆ. 

ವಾಮದೇವ: ತಪಸ್ಸು ಮತ್ತು ಪ್ರಾರ್ಥನೆಗಳಿಂದ ಪ್ರಾಣವನ್ನು ತಡೆಹಿಡಿದು 
ಮೃತ್ಯುವಿನಿಂದ ಕಾಪಾಡುವ ಶಕ್ತಿಯನ್ನು ಹೊಂದಿದ್ದ ಯಷಿ ವಾಮದೇವ. 
ಆತನ ಬಳಿ ಶೀಘ್ರಗತಿಯ ಕುದುರೆಗಳಿದ್ದವು. ಸಾಲ (ಸಳ) ಎಂಬ ರಾಜನು 
ಆ ಕುದುರೆಗಳನ್ನು ಸ್ವಲ್ಪ ಕಾಲದ ಮಟ್ಟಿಗೆ ತನ್ನ ಬಳಿಗೆ ಕೊಂಡೊಯ್ಯಲು 
ಕೇಳಿದವನು ನಂತರ ಆ ಕುದುರೆಗಳನ್ನು ಹಿಂದಿರುಗಿಸಲು ನಿರಾಕರಿಸಿದ. ಈ 
ವ್ಯಾಜ್ಯವು ವಾಮದೇವ ಖಷಿಯು ಅನೇಕ ಅಭ್ಯರ್ಥನೆಗಳನ್ನು ಮಾಡಿದಾಗ್ಯೂ 
ಪರಿಹಾರವಾಗಲಿಲ್ಲ. ಆಗ ಯಷಿಯು ನಾಲ್ಕು ಜನ ರಾಕ್ಷಸರನ್ನು ಸೃಷ್ಟಿಸಲು, 
ಅವರು ಆ ರಾಜನನ್ನು ಕೊಂದುಹಾಕಿದರು. ನಂತರ ರಾಜನಾದ ಸಾಲನ ತಮ್ಮ 
ದಾಲನು ಕುದುರೆಗಳನ್ನು ಹಿಂತಿರುಗಿಸುವ ಮಾತನ್ನು ಒತ್ತೊಟ್ಟಿಗಿಟ್ಟು ಆ ಯಷಿಯನ್ನೇ 
ಕೊಲ್ಲಲು ಮುಂದಾದ. ಆಗ ಕುಪಿತನಾದ ಯಷಿಯು ದಾಲರಾಜನು ಬಿಟ್ಟ ಬಾಣಗಳೆಲ್ಲ 
ದಿಕ್ಕನ್ನು ಬದಲಾಯಿಸಿ ಅವನೆಡೆಗೇ ಬರುವಂತೆ ಶಪಿಸಿದ. ರಾಜನು ಬೇಡಿಕೊಂಡ 
ಮೇಲೆ, ಆತನ ಮಗನಾದ ಶೇಯನ್‌ಚಿತನ ಪ್ರಾಣವನ್ನು ಉಳಿಸಿದ ಮೇಲೆ ದಾಲನು 
ತನ್ನ ಸೋದರ ಪಡೆದಿದ್ದ ಕುದುರೆಗಳನ್ನು ಖುಷಿಗೆ ಹಿಂದಿರುಗಿಸಿದ. 

ವೇದವ್ಯಾಸ: ಪರಾಶರ ಮಹರ್ಷಿಯ ಮತ್ತು ಮತ್ತ್ಯಗಂದಿಯಾದ ಸತ್ಯವತಿಯ 
ಮಗ (ಆನಂತರದಲ್ಲಿ ಶಂತನು ರಾಜನ ಎರಡನೆಯ ಪತ್ನಿಯಾದಳು). ವೇದವ್ಯಾಸನ 
ಹೆಸರು ಕೃಷ್ಣ ದ್ವೈಪಾಯನ ಎಂದಾಗಿತ್ತು. ಈತ ಕಪುಗಿದ್ದುದರಿಂದ ಆ ಹೆಸರು 
ಬಂತು. ಒಂದು ದ್ವೀಪದಲ್ಲಿ ಜನನವಾದುದರಿ೦ದ ದ್ವೃಪಾಯನನಾದ. ಬದರೀನಾಥ 
ಕ್ಷೇತ್ರದಲ್ಲಿ ಬದರೀಕಾಶ್ರಮವನ್ನು ನಿರ್ಮಿಸಿಕೊಂಡಿದ್ದ ಆತನನ್ನು ಬಾದರಾಯಣ 
ಎಂದೂ ಕರೆಯುತ್ತಿದ್ದರು. ಪರೀಕ್ಷಿತ್‌ ರಾಜನಿಗೆ ಭಾಗವತ ಪುರಾಣವನ್ನು ಹೇಳಿದ 
ಶುಕಮುನಿಯು ವೇದವ್ಯಾಸ ಮಹರ್ಷಿಯ ಮಗ. 

ಆತನ ತಾಯಿ, ತನ್ನ ಪುತ್ರನಾದ ವಿಚಿತ್ರವೀರ್ಯನು ಸಂತಾನಹೀನನಾಗಿದ್ದುದರಿಂದ 
ಆಕೆ ಹೇಳಿದುದರಿಂದ ಅಂಬಿಕೆಯಲ್ಲಿ ಧೃತರಾಷ್ಟನೆಂಬ ಮಗನನ್ನೂ, ಅಂಬಾಲಿಕೆಯಲ್ಲಿ 
ಪಾಂಡು ಎ೦ಬ ಮಗನನ್ನೂ ಪಡೆದನು. ಇವರಿಬ್ಬರೂ ಸಂತಾನವಿಲ್ಲದ ವಿಚಿತ್ರ 
ವೀರ್ಯನ ಪತ್ನಿಯರಾಗಿದ್ದರು. ಅಷ್ಟೇ ಅಲ್ಲದೆ, ಅಂಬಿಕೆ ಮತ್ತು ಅಂಬಾಲಿಕೆಯರ 
ದಾಸಿಯಲ್ಲಿ ವಿದುರನೆಂಬ ಮಗ ಹುಟ್ಟಿದ. ವೇದಗಳನ್ನು ನಾಲ್ಕು ಭಾಗಗಳಾಗಿ 
ವಿಂಗಡಿಸಿದಾಗ ಆತನನ್ನು ವೇದವ್ಯಾಸನೆಂದು ಜನ ಕರೆಯತೊಡಗಿದರು. ಇದು 
ಬಹಳ ಮಹೋನ್ನತವಾದ ಪದವಿ. ಇದರ ಜೊತೆಗೆ ಪ್ರಪಂಚದ ಅತಿ ದೊಡ್ಡದಾದ 
'ಮಹಾಭಾರತ' ಗ್ರಂಥವನ್ನು ರಚಿಸಿದ ಯಷಿ ವೇದವ್ಯಾಸ. ಈತ "ಪುರಾಣ ಸಂಹಿತ' 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೪೯ 


ಎ೦ಬ ಗ್ರಂಥವನ್ನೂ `ಬ್ರಹ್ಮಸೂತ್ರ'- ಇದನ್ನು ವೇದಾಂತ ಸೂತ್ರವೆಂದೂ ಕರೆಯುತ್ತಾರೆ 
ಹಿ ವನ್ನು ರಚಿಸಿದ್ದಾನೆ. ಇದರಲ್ಲಿ ಎಲ್ಲಾ ಬಗೆಯ ಸಾಂಸ್ಕೃತಿಕ, ಆಧ್ಯಾತ್ಮಿಕ, 
ವೈದಿಕ ಸಂಪ್ರದಾಯಗಳ ಮತ್ತು ಸಾಹಿತ್ಯದಲ್ಲಿನ ರಂಜನೀಯ (ಕಥೆಗಳನ್ನೊಳಗೊಂಡು) 
ಅಂಶಗಳನ್ನು ಒಳಗೊಂಡು ನಮ್ಮ ದೇಶದ ಬಗ್ಗೆ ಹೇಳಿರುವುದು ಒ೦ದು ವಿಶಿಷ್ಟವಾದ 
ರೀತಿಯಾಗಿದೆ. ಇದನ್ನು ವಿದ್ವಾಂಸರು, ಕವಿಗಳು ಓದಿ ಸ್ಫೂರ್ತಿಗೊಳ್ಳುವುದರಲ್ಲಿ 
ಸಂದೇಹವೇ ಇಲ್ಲ. 

ವಾಲಖಿಲ್ಯರು: ಇವರುಗಳು ಕ್ರತು ಮತ್ತು ಕ್ರಿಯಾ ದಂಪತಿಗಳ ಮಕ್ಕಳು. 
ಶುದ್ಧ ಮನಸ್ಸಿನ ಬ್ರಾಹ್ಮಣರೆಂದು ಹೆಸರು ಹೊ೦ದಿದ ಇವರು ಒಟ್ಟು ಅರವತ್ತು 
ಸಾವಿರ ಯಷಿಗಳು. ಇವರನ್ನು ಒಟ್ಟಾಗಿ ವಾಲಖಿಲ್ಕರೆಂದು ಹೇಳುತ್ತಿದ್ದರು. ವರ್ಷದ 
ಹನ್ನೆರಡು ತಿಂಗಳೂ ಸೂರ್ಯನೆಡೆಗೆ ಮುಖಮಾಡಿ ನಡೆಯುತ್ತಿದ್ದರು. "ಪರಕಾಯ 
ಪ್ರವೇಶ' ಎಂಬ ಬೇರೊಬ್ಬರ ಶರೀರದೊಳಕ್ಕೆ ಪ್ರವೇಶ ಮಾಡುವ ವಿಧಾನವನ್ನು 
ಕುರಿತು ಗಂಥವನ್ನು ರಚಿಸಿದ್ದರು. 

ವಿಭಾಂಡಕ: ಯಷ್ಠಶೃಂಗನ ತಂದೆ ವಿಭಾಂಡಕ ಮಹರ್ಷಿ. ಈ ಯಷಿಯು 
ಈಶ್ವರನ ಮಹಾಭಕ್ತ. ಈತನು ಅರ್ಚಿಸುತ್ತಿದ್ದ ಲಿಂಗವು "ಅನಾದಿ ಲಿಂಗ' ಅಥವಾ 
ಸಿದ್ದಿಲಿಂಗವೆಂದು ಪ್ರಸಿದ್ಧ ಇದು ಸಿದ್ಧಿನಾಥರ ದೇವಾಲಯದಲ್ಲಿದೆಯೆಂದು ಹೇಳುತ್ತಾರೆ. 
ಈ ದೇವಸ್ಥಾನ ಬೀರಭೂಮ್‌ (ವೀರಭೂಮಿ) ಜಿಲ್ಲೆ, ಬಂಗಾಳ ಪ್ರಾಂತ್ಕದಲ್ಲಿದೆ. 
ಊರಿನ ಹೆಸರು ವೀರಸಿಂಗ್‌ಪುರ. 

ಯಾಜ್ಞವಲ್ಕ್ಯ ಮಿಥಿಲೆಯ ದೇವರಾತನ ಮಗ ಯಾಜ್ಞವಲ್ಕ್ಯ. ಮಹಿಳಾ 
ಯಷಿಯಾದ ಮೈತ್ರೇಯಿಯ ಪತಿ. ಕೆಲವು ಕಾಲ ವೈಶಂಪಾಯನ ಮಹರ್ಷಿ 
ಶಿಷ್ಠನಾಗಿದ್ದ. 

ವಾದ ಬೆಳೆದು ಗುರುವಿನಿಂದ ಬೇರೆಯಾದ ಯಾಜ್ಞವಲ್ಕ್ಯ, ನಂತರದಲ್ಲಿ 
ಸೂರ್ಯ ಭಗವಾನನ ಶಿಷ್ಯನಾದ. ಆತನ ಪ್ರೇರಣೆಯಿಂದ ವೇದಾಭ್ಯಾಸ ಮಾಡಿ 
ಯಜುರ್ವೇದದಲ್ಲಿನ ಶುಕ್ಷ ಯಜುರ್ವೇದವನ್ನು ವಿಂಗಡಿಸಿದ. ಜನಕರಾಜನ 
ಆಸ್ಥಾನದಲ್ಲಿ, ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟ ಪಶ್ನೆಗಳಿಗೆ ಸಮಂಜಸವಾದ 
ಉತ್ತರಗಳನ್ನು ಕೊಟ್ಟವರಲ್ಲಿ ಆತ ಅಗ್ರಗಣ್ಯನಾಗಿದ್ದ. ಆತನ ಶಿಷ್ಯವೃ೦ದವೂ ಬೇರೆ 
ಯಷಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿತ್ತು. ಆತ ರಚಿಸಿದ ಯಾಜ್ಯವಲ್ಯ್ಯ ಸ್ಮತಿ'ಯು 
ಮನುಸ್ಮತಿಯಷ್ಟೇ ಪ್ರಸಿದ್ಧಿ ಪಡೆದಿದೆ. 


ಅಸುರಕುಲದ ಭಕ್ತರು: 
ಗಯ: ಅಸುರರಲ್ಲಿ ಹುಟ್ಟದವನಾದರೂ ಗಯನು ಮಹಾವಿಷ್ಣುವಿನ 
ಭಕ್ತನಾಗಿದ್ದ. ಆತನ ತಪಸ್ಸಿನಿ೦ದ ತುಷ್ಪನಾದ ಮಹಾವಿಷ್ಣು ಬ್ರಹ್ಮದೇವನನ್ನು ಸಂಪರ್ಕಿಸಿ 


೫೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಇದಕ್ಕೊಂದು ಕೊನೆಯನ್ನು ತರಬೇಕೆಂದು ಕೋರಿದ. ಬ್ರಹ್ಮನು ಗಯನನ್ನು ಕುರಿತು 
ಆತನು ಮಾಡುತ್ತಿರುವುದನ್ನು ನಿಲ್ಲಿಸಿ ತನ್ನನ್ನೇ ಅರ್ಪಿಸಿಕೊಳ್ಳಬೇಕೆಂದು ಹೇಳಿದ. 
ಆದರೆ ಗಯನ ಶಿರಸ್ಸು ಮತ್ತೆ ಜೀವ ತುಂಬಿ ಬೆಳೆಯುತ್ತಿತ್ತು ಅದನ್ನು ಯಾರೂ 
ತಡೆಯಲಾರದೆ ಹೋದರು. ಕೊನೆಗೆ ಮಹಾವಿಷ್ಣು ಧರೆಗಿಳಿದು ಬಂದು, ತನ್ನ 
ಕಾಲಿನಿಂದ ಗಯನನ್ನು ತುಳಿದು ಆತನ ಪ್ರಾಣವು ನಿಷ್ತಮಣವಾಗುವಂತೆ ಮಾಡಿದ. 
ಪವಿತ್ರವಾದ ಕ್ಷೇತ್ರ ಗಯೆಯ ಸುತ್ತಲೂ ಆತನು ಇರುವಂತೆ ಅನುಗ್ರಹಿಸಿ ಜನರು 
ಗತಿಸಿದ ತಮ್ಮ ಹಿರಿಯರಿಗಾಗಿ ಅರ್ಪಿಸುವ ಪಿ೦ಡಗಳನ್ನು ಸ್ವರ್ಗಕ್ಕೆ 
ತಲುಪಿಸುವಂತಹನಾಗಿ ಅವರ್ಯಾರೂ ಈ ಮರ್ತ್ಯ ಲೋಕಕ್ಕೆ ಬಾರದಿರಲು ಅವಕಾಶ 
ಮಾಡಿಕೊಡುತ್ತಾನೆ. ಈ ವರವು ಮಹಾವಿಷ್ಣುವು ಅನುಗ್ರಹಿಸಿದ್ದು. ರೈವ್ಯ ಮಷಿಯು 
ಈ ಕ್ಷೇತ್ರದಲ್ಲಿ ಆತನ ತಂದೆ, ತಾತಂದಿರಿಗೆ ಅರ್ಪಿಸಿದ ಪಿ೦ಡಗಳು ಅವರನ್ನು 
ಭೂಮಿಯ ಸಂಪರ್ಕದಿಂದ ಬಂಧಮುಕ್ತರಾಗುವಂತೆ ಮಾಡಿದವು. ಖಷಿ 
ಸನತ್‌ಕುಮಾರನು ಗಯನ ಸಾಧನೆಗಾಗಿ ಅಭಿನಂದಿಸಿದ. ಗಯೆಯಲ್ಲಿನ ವಿಷ್ಣುಪಾದವು 
ನಲವತ್ತು ಸೆಂಟಿ ಮೀಟರಿನಷ್ಟು ದೊಡ್ಡದಾಗಿದ್ದು, ಅದನ್ನು ಮಹಾವಿಷ್ಣುವಿನ 
ಪಾದವೆಂದು ಹೇಳುತ್ತಾರೆ. 

ಖರ: ಖರನು ಈಶ್ವರನ ಮಹಾಭಕ್ತ ಮಾಲ್ಯವಾನ್‌ ಎಂಬ ಇನ್ನೊಂದು 
ಹೆಸರಿನಲ್ಲಿ ಕರೆಯಲಾಗುವ ಖರನು ಎಲ್ಲ ಕಲೆಗಳಲ್ಲೂ ನಿಷ್ಣಾತನಾಗಿದ್ದ ಮತ್ತು 
ಪ್ರಕಾಂಡ ಪಂಡಿತನಾಗಿದ್ದ. ಶಿವನನ್ನು ತೃಪ್ತಿಪಡಿಸುವ ಸಲುವಾಗಿ ಕಠಿಣವಾದ 
ತಪಸ್ಸು ಮಾಡಿ, ಆತನಿಂದ ಮೂರು ಲಿಂಗವನ್ನು ಬಲಗೈಯಲ್ಲಿ ಮತ್ತೊಂದು 
ಲಿಂಗವನ್ನು ಎಡಗೈಯಲ್ಲಿ ಮೂರನೆಯದನ್ನು ಬಾಯಲ್ಲಿಟ್ಟುಕೊಂಡು ಬರುತ್ತಾ 
ಅವುಗಳನ್ನು ಪ್ರತಿಷ್ಠೆ ಮಾಡಲು ಸೂಕ್ತ ನೆಲೆಯನ್ನು ಹುಡುಕುತ್ತಿದ್ದ. ಖಷಿ 
ವ್ಯಾಫ್ರಪಾದನನ್ನು ನೋಡಿ, ತನ್ನ ಬಲಗೈಯಲ್ಲಿದ್ದ ಲಿಂಗವನ್ನು ಆತನಿಗೆ ಕೊಟ್ಟನು. 
ಅದನ್ನು ವೈಕಾಮ್‌ ಎಂಬಲ್ಲಿ ಪ್ರತಿಷ್ಠಾಪಿಸಲಾಯಿತು. ಎಡಗೈಯಲ್ಲಿನ ಲಿಂಗವು 
ಎಟ್ಟುಮನ್ನೂರು ಎಂಬಲ್ಲಿ ಮತ್ತು ಬಾಯಲ್ಲಿದ್ದ ಲಿಂಗವು ಕಡುಕೂತುಥಿ ಎಂಬಲ್ಲಿ 
ಪ್ರತಿಷ್ಠೆಗೊಂಡಿತು. ಖರ ಸ್ವತಃ ತಾನೇ ಅವುಗಳನ್ನು ಪ್ರತಿಷ್ಠಾಪಿಸಿದ. ಈ ಮೂರೂ 
ಕ್ಷೇತ್ರಗಳು ಕೇರಳದಲ್ಲಿವೆ. 

ಮಹಿಳಾ ಯಷಿಗಳ ಹೆಸರುಗಳು 

ಲೋಪಾಮುದ್ರಾ: ವಿದರ್ಭ ರಾಜನ ಮಗಳು ಮತ್ತು ಅಗಸ್ತ್ಯ ಯಷಿಯ 
ಪತ್ನಿ. 

ಮೈತ್ರೇಯಿ: ಈಕೆ ಯಾಜ್ಞವಲ್ಕ್ಯ ಮಹರ್ಷಿಯ ಪತ್ನಿ. 

ಘೋಷಕಾಕ್ಷಿವತಿ: "'ಯಗ್ಬೇದ'ದ ೧೦.೩.೩೯ ಸೂಕ್ತದ ಖಷಿ. 


ನೂರೊಂದು ಪುರಾತನ ಯಪಷಿಗಳ, ಸಂತರ, ತಾಪಸಿಗಳ ಒಂದು ಕಿರು ಪರಿಚಯ ೫೧ 


ವಿಶ್ವಾರಾ ಆತ್ರೇಯಿ: ಯಗ್ಗೇದದ ೫ನೆಯ ಮಂಡಲದ ೨೮ನೆಯ ಸೂಕ್ತದ 
ಯಷಿ 

ಅಪಲಾ ಆತ್ರೇಯಿ: ಸೂಕ್ತದ ಯಷಿ ಯಗ್ವೇದದ ೮-೯೧ನೆಯ ಸೂಕ್ತದ 
ಖಷಿ 

ವಾಗಂಬ್ರಣೀ ಅಥವಾ ವಾಕ್‌: ಅ೦ಬ್ರಾಣಾ ಯಷಿಯ ಮಗಳು, "ಯಗ್ವೇದದ 
೧೦.೧೨೫ನೆಯ ಸೂಕ್ತದ ಖುಷಿ. 

ಜುಹೂ, ಸೂರ್ಯಾ, ಯಮೀ ಮತ್ತು ಇನ್ನೂ ಅನೇಕರು 


ಪುರುಷ ಖಷಿಗಳ ಹೆಸರುಗಳು (ಹೆಚ್ಚುವರಿ ಪಟ್ಟಿ) 

ಅಸುರಿ, ಅಬಿನಿ, ಆಲಂಬಿ, ಆರುಣಿ, ಆರ್ತಭಾಗ, ಅರಿಷ್ಠನೇಮಿ, ಗೃಹಾಸ್ಮದ, 
ಇಂದ್ರಪ್ರಮದ, ಕೌಶ್ವಲ್ಯ, ಕುಂಬಯನಿ, ಕುಶಿ, ಕಬಂಧ, ಕರಸ, ಕೌಶತ, ಕರ್ಷಕೇಯಿ, 
ಮಹಾಯಿ, ನವಯೋಗೀಂದ್ರ, (೯ ಮಂದಿ) ಪೈತಿಮಸೀ, ರಜಸ್ತಂಭ, ಸತ್ಯಕಾಮ, 
ಶರಪರಂಜಿನಿ, ವಾಗ೦ಭರಣಿ, ವರ್ಷಗಣ, ವೈದಬ್ರತ, ವೇದ, ವದನ್ಯ, ವೃಷಪರ್ವ, 
ಯಜ, ಉಪಯಜ (ಸೋದರರು) ಮತ್ತು ಇನ್ನೂ ಅನೇಕರು. 


ಸೇ ಜೇ kk 


೫. ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು 
ತಾಂತ್ರಿಕ ಗ್ರಂಥಗಳು 


The History of India ಎ೦ಬ ಗ್ರಂಥದಲ್ಲಿ ಭಾರತದ ಮಾಜಿ 
ರಾಷ್ಟ್ರಪತಿಯಾಗಿದ್ದ ಡಾ| ಸರ್ವೇಪಲ್ಲಿ ರಾಧಾಕ್ಕ ೈಷ್ಟನ್‌ ಅವರು ಭಾರತ ದೇಶವು 
ಹೇಗೆ ನಡೆಯುತ್ತಾ ಬಂದಿದೆಯೆಂಬುದಕ್ಕೆ ಇಲ್ಲಿ ನಡೆದ ಯುದ್ದಗಳು ಮತ್ತು 
ರಾಜ್ಯವಾಳಿದ ಚಕ್ರವರ್ತಿಗಳ ವಿಷಯವನ್ನು ನಿಗ ತೆಗೆದುಕೊಳ್ಳುವುದು ಏನೇನೂ 


ಉಪಯೋಗಕ್ಕೆ ಬರುವುದಿಲ್ಲ. ಅದೇನಿದ್ದರೂ ನಾವು ಇದರ ಇತಿಹಾಸವನ್ನು 


ಇಲ್ಲಿನ ಸಾಧುಸಂತರ ಬಗ್ಗೆ, ಕೆತ್ತನೆಗಳ ಬಗ್ಗೆ ತಿಳಿದುಕೊ೦ಡಾಗಲೇ ಆದ್ಯಂತವಾಗಿ 
ತಿಳಿದುಬರುವುದು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. “ಹುಡುಕುತ್ತಾ ಹೋದರೆ 
ಮುನ್ನೂರಕ್ಕೂ ಹೆಚ್ಚಿನ ಯಷಿಗಳು ಅವರಲ್ಲಿ ಮೂವತ್ತರಡು ಮಹಿಳಾ ಖುಷಿಗಳು 
ವೇದಮಂತ್ರಗಳ ಬಗ್ಗೆ ಜ್ಞಾನವನ್ನು ಪಡೆದಿದ್ದರು” ಎಂಬ ಅಂಶವನ್ನು ತಿಳಿಸಿದ್ದಾರೆ. 

ಪುರಾತನ ಭಾರತವು ಜ್ಞಾನದ ಭಂಡಾರವೇ ಆಗಿತ್ತು. ಉನ್ನತವಾದ ಆಧ್ಯಾತ್ಮಿಕ 
ವಿಚಾರಗಳು ಮತ್ತು ವೇದಾಂತದ ಚಿಂತನೆಗಳು ವೈಜ್ಞಾನಿಕ ದೃಷ್ಟಿಕೋನವನ್ನೊಳ 
ಗೊಂಡಿದೆ. ಇದನ್ನು ಹುಟ್ಟು ಹಾಕಿದವರು ಸಮಾಜದ ಚಿಕ್ಕ ಗುಂಪಿನವರು. ಈ 


ಕೆಲವೇ ಮಂದಿ ಶ್ರೇಷ್ಠ ಚಿಂತಕರು. ಅವರೆಲ್ಲರೂ ಸಾಧಾರಣ ವರ್ಗಕ್ಕೆ 
ಸೇರಿದವರಾಗಿರಲಿಲ್ಲ. ಅಸಾಧಾರಣ ಪ್ರತಿಭೆಯುಳ್ಳ ಆ ಅಸಾಮಾನ್ಯರು ಶ್ರೇಷ್ಠ 


ಚಿ೦ತಕರೂ ಮತ್ತು ಅನ್ಯಾಯದ ವಿರುದ್ಧ ಸಿಡಿದೇಳುವ ಸ್ವಭಾವದವರಾಗಿ, 
ಸಂಶೋಧಕರಾಗಿ, ಹೊಸದನ್ನು ಕಂಡುಹಿಡಿಯುವ ನೈಪುಣ್ಯವನ್ನು ಹೊಂದಿದವರಾಗಿ, 
ಮನಶ್ವಾಸ್ತಜ್ಞರಾಗಿ ಮತ್ತು ಗಣಿತಜ್ಯರಾಗಿ, ಖಗೋಳ ಶಾಸ್ತ್ರಜ್ಞರಾಗಿ ಹೀಗೆ ಅನೇಕ 
ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ 
ಉನ್ನತ ಮಟ್ಟದ ಗಂಥಕರ್ತರಾಗಿ, ನುಡಿಕಾರರಾಗಿ. ಕೇವಲ "ಫನಪಿನಿಂದಲೇ 
ಪಠ ಮಾಡುವಂತಹ ಶಕ್ತಿಯುಳ್ಳವರಾಗಿದ್ದರು. ಆಳವಾದ ಅಧ್ಯಯನ ಮಾಡಿ, 
ವಿಶ್ವದ ಸೃಷ್ಟಿರಹಸ್ಯವನ್ನು ತಿಂದು ಮಾನವ ವಿಕಾಸದ ಬಗ್ಗೆ ಆ ಬೆಳವಣಿಗೆ 


ಹಂತಹಂತವಾಗಿ ಹೇಗಾಯಿತೆಂದು ಅರಿತ ಆ ಆಚಾರ್ಯರು ಅದನ್ನೆಲ್ಲ ತಮ್ಮ 


ಶಿಷ್ಠಂದರಿಗೆ ತಿಳಿಸಿ ಹೇಳುತ್ತಾ ಬಂದರು. ಹೀಗೆ ಒಂದು ತಲೆಮಾರಿನಿಂದ ಮತ್ತೊಂದು 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೫೩ 


ತಲೆಮಾರಿಗೆ ಈ ಜ್ಞಾನದ ಸ್ತೋತ್ರವು ಹರಿದು ಪೀಳಿಗೆಯಿಂದ ಪೀಳಿಗೆಗೆ ಅನುಭವ 
ವೇದ್ಯವಾಯಿತು. 

ಆ ಸನಾತನ ಹಷಿಗಳ ಕಾಲವು ವೇದದ ಯುಗವಾಗಿದ್ದು, ಅದು ಕ್ರಿಪೂ. 
೨೫೦೦ರಿಂದ ಕ್ರಿಪೂ. ೭೦೦೦ ಮತ್ತು ಅದರಾಚೆಗೆ ಇದ್ದ ಕಾಲ. ನಾವು 
ಮೊಟ್ಟಮೊದಲಿಗೆ ಅವುಗಳನ್ನು ಶ್ರುತಿ ಅಥವಾ ದೈವ ಸಂಬಂಧವಾದ ವೇದಗಳು 
ಎಂದು ಹೇಳುತ್ತೇವೆ. ಉಪನಿಷತ್ತುಗಳ ಕೆಲಸ ಮತ್ತು ಸ್ಮೃತಿ ಅಂದರೆ 
ಘಟನೆಗಳನ್ನೊಳಗೊಂಡ ಪವಿತ್ರವಾದ ಗಂಥಗಳು, ಇತಿಹಾಸ ಪುರಾಣಗಳು 
ಮುಂತಾದವುಗಳು ಅಥವಾ ಪವಿತ್ರ ಸೋತ್ರ ಪಾಠಗಳುಳ್ಳ ಪುಸ್ತಕಗಳು ಅಲ್ಲದೆ, 
ಪವಿತ್ರವಾದ ಮಂತ್ರಪಾಠಗಳು. 

ವೇದಕಾಲದ ಇಲ್ಲವೆ ವೇದಕಾಲದ ಅನಂತರದ ಕೆಲವು ಖಷಿಗಳು 


ಕ್ರಮಬದ್ಧವಾಗಿ ಒ೦ದೇ ವಿಷಯದ ಬಗ್ಗೆ ಗ್ರಂಥ ರಚನೆ ಮಾಡಿದ್ದಾರೆ. ಕೆಲವರು 


ಅಧ್ಯಯನ ಮಾಡಲು ಅನುಕೂಲವಾಗುವಂತೆ ಗ್ರಂಥಗಳನ್ನು ಬರೆದಿದ್ದಾರೆ. ಅಥವಾ 
ಅನೇಕ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. ಉದಾಹರಣೆಗೆ ಗಣಿತ, 
ಜ್ಯಾಮಿತಿ, ಭೌತಶಾಸ್ತ್ರ 'ಮತ್ತು ರಸಾಯನಶಾಸ್ತ್ರ. ರಸವಾದ, ಖನಿಜಶಾಸ್ತ್ರ 
ಖಗೋಳಶಾಸ್ತ್ರ ಜ್ಯೋತಿಶಾಸ್ತ. ಆರ್ಥಿಕ ವ್ಯವಸ್ಥೆ "ಮತ್ತು ಅದರ ಉಪಯೋಗ, 
ಸಾಧಾರಣ ಮನುಷ್ಯ ಸ್ವಲ್ಪಮಟ್ಟಗೆ ಮಾತ್ರ ತಿಳಿದಿರುವ. ಲಲಿತ ಕಲೆಗಳ ಬಗ್ಗೆ 
ತಿಳಿಸಲಾಗಿದೆ. 

ಇಲ್ಲಿ ಈ ಕೆಳಗೆ ಅನೇಕ ಯಷಿಗಳ ಹೆಸರುಗಳು ಅವರು ಮಾಡಿರುವ 
ಕೆಲಸಗಳ ಬಗೆಗಿನ ಮಾಹಿತಿ, ಗ್ರಂಥಗಳ ವಿವರಣೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. 

'ಸ್ಮತಿ' ಈ ಪುಸ್ತಕವು ಸಂಪ್ರದಾಯಗಳ ನುರಿತಾಶ ಸೂಚನೆಗಳನ್ನು ಮತ್ತು 
ನಿಯಮಗಳನ್ನು ವಿಧಿವಿಧಾನಗಳನ್ನು ಚಾತುರ್ವರ್ಣದವರೂ Be 
ಕರ್ತವ್ಯಗಳನ್ನು ತಿಳಿಸುವಂತಹುದು ಮಾತ್ರವಲ್ಲದೆ, ಮನುಷ್ಯನ ಜೀವನದ ನಾಲ್ಕು 
ಹಂತಗಳನ್ನೂ ತಿಳಿಸಿಕೊಡುವುದು. ಇದು ಮಾತ್ರವಲ್ಲದೆ, ಸಾಮಾಜಿಕ ಮತ್ತು 
ನಿಯಮಗಳು ಪ್ರಪಂಚದಲ್ಲಿನ ಬಹಳಷ್ಟು ಜನರಿಗೆ ಬಹಳವಾಗಿ ಒಳ್ಳೆಯದನ್ನೇ 
ಮಾಡುವಂತಹುದಾಗಿದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಅದರಲ್ಲಿನ 
ವಿಷಯಗಳನ್ನು ಹಿಗ್ಗಿಸಿ ನಾಲ್ಕು ವಿಭಾಗಗಳನ್ನಾಗಿ ಮಾಡಿದರೆ, ಮೊದಲನೆಯದಾಗಿ 
ರಾಜಧರ್ಮ ಅಥವಾ ರಾಜನು ಮಾಡಬೇಕಾದ ಕಾರ್ಯ, ಎರಡನೆಯದು "ಆಚಾರ' 
ಸನ್ನಡತೆ, ಮೂರನೆಯದು ಪ್ರಾಯಶ್ಚಿತ್ತ ತಪ್ಪು ಮಾಡಿದಾಗ ತನಗೆ ತಾನೇ ಶಿಕ್ಷೆ 
ವಿಧಿಸಿಕೊಳ್ಳುವುದು. ನಾಲ್ಕನೆಯದು- ವ್ಯವಹಾರಗಳು” ಕಾನೂನುಬದ್ಧವಾಗಿ 
ನಡೆದುಕೊಳ್ಳುವುದು. 


೫೪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


“ಸೂತ್ರ' ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಅರ್ಥ ಬರುವಂತೆ ವಿಷಯದ 
ಬಗ್ಗೆ ಪೂರ್ತಿ ಅರ್ಥ ಬರುವಂತೆ ತಿಳಿಸುವುದು. ಜ್ಞಾಪಕ ಶಕ್ತಿಯ ಆಧಾರದಿಂದ 
ಬಹಳಷ್ಟು ವಿಚಾರಗಳನ್ನು ಕೆಲವೇ ಪದಗಳಲ್ಲಿ ಸಂಗ್ರಹಿಸಿ ಕೊಡುವುದು. 
ನಂತರ ವ್ಯಾಖ್ಯಾನವನ್ನೊಳಗೊಂಡ ವಿವರಣೆಗಳು ಸೂತ್ರಗಳ ಬಗ್ಗೆ ವಿಸ್ತರಿಸುತ್ತಾ 
ವಾಕ್ಕಗಳಾಗಿ ವೃತ್ತಿಗಳಾಗಿ, ಕ೦ದಗಳಾಗಿ ಕಾರಿಕಗಳಾಗಿ ಕೊನೆಗೆ ಭಾಷ್ಕಗಳಾಗಿ 
ರೂಪುಗೊಳ್ಳುತ್ತದೆ. 


ವೇದಕಾಲದ ಖುಷಿಗಳು 

ಅತ್ರಿ: "ಅತ್ರಿ ಸ್ಮೃತಿ'- ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದೆ. ಅದರಲ್ಲಿ 
ರಾಜ್ಯವಾಳುವವನು ಮಾಡಬೇಕಾದ ಕರ್ತವ್ಯಗಳನ್ನು ಕುರಿತು ಹೇಳಲಾಗಿದೆ. ಅವರು 
ಹೇಳುತ್ತಾರೆ: ರಾಜನು ನಿರ್ವಹಿಸಬೇಕಾದ ಐದು ಕರ್ತವ್ಯಗಳೆಂದರೆ ಕೆಟ್ಟವರನ್ನು 
ಶಿಕ್ಷಿಸಬೇಕು. ಒಳ್ಳೆಯವರನ್ನು ಸನ್ಮಾನಿಸಬೇಕು. ನ್ಯಾಯವಾದ ಮಾರ್ಗದಲ್ಲಿ ಹಣ 
ಸಂಗ್ರಹಿಸಿ ಖಜಾನೆಯನ್ನು ತುಂಬಿಟ್ಟಿರಬೇಕು, ನಿಷ್ಠಕ್ಷಪಾತದಿಂದ ನ್ಯಾಯ 
ತೀರ್ಮಾನವನ್ನು ಕೈಗೊಳ್ಳಬೇಕು ಮತ್ತು ಅವನು ಇರುವಷ್ಟು ಕಾಲ ಹೇಗಾದರೂ 
ಸರಿಯೇ ರಾಜ್ಯವನ್ನು ಸಂರಕ್ಷಿಸಿಕೊಳ್ಳಬೇಕು. 

"ಮೇಘಶಾಸ್ತ', 'ಹವಾಮಾನದ ಶಾಸ್ತ'ವು ಆತನು ರಚಿಸಿದ ಮತ್ತೊಂದು 
ಕೃತಿ. ಅದರಲ್ಲಿ ಹನ್ನೆರಡು ಬಗೆಯ ಮೋಡಗಳು, ಹನ್ನೆರಡು ಬಗೆಯ ಮಳೆ, ೬೪ 
ಬಗೆಯ ಮಿಂಚು ಮತ್ತು ೩೩ ಬಗೆಯ ಗುಡುಗುಗಳ ಬಗ್ಗೆ ಹೇಳಿದ್ದಾನೆ. 

ಅಷ್ಟಾವಕ್ರ: 'ಅಷ್ಟಾವಕ್ರಸಂಹಿತ' ಅಥವಾ "ಅಷ್ಟಾವಕ್ರ ಗೀತ' ಎಂದು ಪ್ರಸಿದ್ಧಿ 
ಹೊಂದಿದ ಗಂಥದಲ್ಲಿ ಖಷಿ ಹಾಗೂ ವಿದೇಹದ ಚಕ್ರವರ್ತಿಯ ನಡುವೆ ನಡೆದ 
ಸಂವಾದದಲ್ಲಿ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಹೊಂದುವುದು ಹೇಗೆಂದು 
ವಾದ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 

ನೀನು ಅಹಂಕಾರವನ್ನು ತ್ಯಜಿಸದೆ ಹೋದರೆ, ನಿನ್ನ ಆತ್ಮೋದ್ಧಾರವಾಗುವುದಿಲ್ಲ. 
ಬ್ರಹ್ಮ ವಿಷ್ಣು ಅಥವಾ ಮಹೇಶ್ವರರೇ ಬ೦ದು ಹೇಳಿದರೂ ಸರಿಯೇ” ಎಂದು 
ಅಷ್ಟಾವಕ್ರ ಸಂಹಿತೆಯಲ್ಲಿ ಹೇಳಲಾಗಿದೆ ॥೬॥ “ದೊರೆಯಾದರೂ ಸರಿಯೇ, ಅವನು 
ಸರಿಯಾಗಿ ನಡೆದುಕೊಳ್ಳಬೇಕಾದ ರೀತಿಯೆಂದರೆ ದಾರಿಯಲ್ಲಿ ಕುರುಡರು, ಕುಂಟರು 
(ಅಂಗವಿಹೀನರು), ಹೆಣ್ಣುಮಕ್ಕಳು, ಹೊರೆಯನ್ನು ಹೊತ್ತುಕೊಂಡು ಬರುತ್ತಿರುವವರು 
ಮತ್ತು ವೇದಗಳನ್ನು ಕಲಿತ ಬ್ರಾಹ್ಮಣ ಎದುರಾದರೆ ಅವರಿಗೆ ದಾರಿಯನ್ನು 
ಬಿಟ್ಟುಕೊಡಲು ಪಕ್ಕಕ್ಕೆ ಸರಿಯಬೇಕು. ಈ ನಿಯಮವು ಗ್ರಂಥದಲ್ಲಿರುವ ಪ್ರಮುಖವಾದ 
ಅಂಶ. 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೫೫ 


ಅಗಸ್ತ್ಯ: `ಶಕ್ತಿತಂತ್ರ' ಎಂಟು ಅಧ್ಯಾಯಗಳಲ್ಲಿ ತುಂಬಿರುವ ಮಹದ್ಗಂಥ. 
ಅರವತ್ತು ನಾಲ್ಕು ಬಗೆಯ ಬಾಹ್ಯ (ಹೊರ) ಶಕ್ತಿಗಳು. ಉದಾಹರಣೆಗೆ: ಸೂರ್ಯ, 
ಅಗ್ನಿ, ಚಂದ್ರ ಮತ್ತಿತರ ಮೂಲಶಕ್ತಿಗಳು ಮತ್ತು ಅವರ ಸಹವರ್ತಿಗಳು ಅಣುವಿದಳನ 
ಅಥವಾ ಪರಮಾಣು ಶಾಸ್ತ್ರ ಈ ಗಂಥದಲ್ಲಿನ ಭಾಗವಾಗಿದೆ. `ತೋಲ್ಕಪ್ಲೀಯಮ್‌' 
ಅಥವಾ ತಮಿಳು ಭಾಷೆಯ ವ್ಯಾಕರಣ ಶಾಸ್ತ್ರ ಅದನ್ನು ಅಗಸ್ತ್ಯ ಖಷಿಯು 
ಎರಡು ಭಾಷೆಗಳಲ್ಲಿ - ತಮಿಳು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ - ಕೈಪಿಡಿಯನ್ನಾಗಿ 
ಮಾಡಿದ್ದಾನೆ. ಇವೆಲ್ಲವನ್ನು ಈ ದೇಶ ಭಾಷೆಗಳನ್ನು ಮಹಾದೇವ ಶಿವನಿಂದ ಆತ 
ಕಲಿತಿದ್ದು. ಆಯಾ ಭಾಷೆಯನ್ನು ಪೂರ್ತಿಯಾಗಿ ಅರಿಯಲು ಸಹಾಯ 
ಮಾಡುತ್ತದೆಯೆಂದು ಒಂದು ಪ್ರತೀತಿಯಿದೆ. 

“ಲಲಿತಾ ಸಹಸ್ತ ನಾಮಮ್‌' ಹಯಗ್ರೀವನಿ೦ದ ತಿಳಿದುಕೊಂಡ ಶ್ರೀಮಾತೆ 
ಲಲಿತೆಯ ಸಾವಿರ ನಾಮಗಳನ್ನು ಜನಗಳ ಉಪಯೋಗಕ್ಕಾಗಿ ಒದಗಿಸಿಕೊಟ್ಟ 
ಮಹಾನುಭಾವ. 

"ಆದಿತ್ಯ ಹೃದಯ ಮಂತ್ರ' ಸೂರ್ಯದೇವನ ಹೃದಯನ ಮಂತ್ರ, ಅದನ್ನು 
ಪಠಿಸಿದರೆ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದು. ಪ್ರಾರಂಭದ ನೋವು 
ಚಿಂತೆಗಳನ್ನು ದೂರ ಮಾಡುವುದು ಚಿ೦ತಾ-ಶೋಕದ ವೈಶಿಷ್ಟ್ಯ ಅಲ್ಲದೆ ಮಾನವ 
ಸ್ವಭಾವದ ಎಲ್ಲ ಪ್ರಯತ್ನಗಳು ವಿಜಯದತ್ತನಾಗುವಂತೆ ಮಾಡುತ್ತವೆ. ಅವನು 
ಅದನ್ನು ಸಂಪಾದಿಸಿ ಶ್ರೀರಾಮನಿಗೆ ಬೋಧಿಸಲು ರಾಮಾಯಣ ಗಂಠದಲ್ಲಿ 
"ರಾಕ್ಷಸ ಬಲವನ್ನೊಳಗೊಂಡ ರಾವಣನಿಂದ ಪಾರಾಗಲು ಈ ಮಂತ್ರ ಪಠಣ 
ನೆರವಾಯಿತು. 

ಆಂಗೀರ: ``ಆ೦ಗೀರ ಸ್ಮತಿ” ಹದಿನೆಂಟು ಸ್ಮೃತಿಗಳಲ್ಲಿ ಪ್ರಮುಖವಾದುದು. 

ಭರದ್ದಾಜ: ಯಂತ್ರಗಳು ಅಥವಾ ಯಾಂತ್ರಿಕ ಸಲಕರಣೆಗಳು- ವಾಹನಗಳ 
ಉಪಯೋಗಕ್ಕೆ ಬಳಸಿ ಪ್ರಯಾಣ ಅಥವಾ ಸರಕುಸಾಗಾಣಿಕೆಗಳನ್ನು ಮಾಡುವುದು 
(ನೀರಿನಲ್ಲಿ ಚಲಿಸುವಂತಹುದು) ನೆಲದ ಮೇಲೆ ಚಲಿಸುವಂತಹುದು ಮತ್ತು 
೧೦೧ ಗಾಳಿಯಲ್ಲಿ ಹಾರಾಡುವಂತಹುದನ್ನು ಕುರಿತು ಬರೆದಿದ್ದಾನೆ. 

ಆಯುರ್ವೇದ ಶಾಸ್ತದ ಮೂಲವು ಬ್ರಹ್ಮನಿಗೆ ತಿಳಿದಾಗ ಅದನ್ನು ಅಶ್ಲಿನೀ 
ದೇವತೆಗಳಿಗೆ ಹಾಗೂ ಭರದ್ವಾಜನಂತಹ ಯಷಿಗಳಿಗೆ ಹಸ್ತಾಂತರಿಸಿದ. 

ಭರತ: ಗಂಧರ್ವವೇದವು ಸಂಗೀತ ಹಾಗೂ ನೃತ್ಯಗಳನ್ನೊಳಗೊಂಡ ಶಾಸ್ತ್ರ 
ಅದು ಸಾಮವೇದದಲ್ಲಿನ ಉಪವೇದವಾಗಿದೆ. ಈ ಗಂಥದಲ್ಲಿ ಭೃತನು ನಂದಿಕೇಶ್ವರ, 
ನಾರದ ಮತ್ತು ಹನುಮಂತರ ಕೆಲಸಗಳನ್ನು ಕುರಿತಾಗಿ ತಿಳಿಸಿದ್ದಾನೆ. ಎಲ್ಲಾ 
ಬಗೆಯ ಬಾಯಿ ಹಾಡುಗಾರಿಕೆ ಹಾಗೂ ತಂತಿವಾದ್ಯಗಳ ಬಗ್ಗೆ ಮತ್ತು 
ನೃತ್ಯದಲ್ಲಿನ ಅನೇಕ ಬಗೆಯ ಭಾವ ಭಂಗಿಗಳ ಬಗ್ಗೆ ಬರೆದು ಅದನ್ನು ಬಳಸಿ 


೫೬ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಕೊಳ್ಳಲು ಉಪಯೋಗವಾಗುವಂತೆ ಬರೆದಿದ್ದಾನೆ. ಈ ಕಲೆಗಳನ್ನು ಅಭ್ಯಾಸ 
ಮಾಡುವವರಿಗೆ ಭಕ್ತಿ ಭಾವಗಳನ್ನುಂಟುಮಾಡಿ ಏಕಾಗ್ರತೆಯನ್ನು ಬೆಳೆಸಲು ಇವು 
ನೆರವಾಗುತ್ತವೆ. 

ಬೃಹಸ್ಪತಿ: “ಬೃಹಸ್ಪತಿ ಸ್ಮೃತಿ' ಹದಿನೆಂಟು ಪ್ರಮುಖವಾದ ಸ್ಮೃತಿಗಳಲ್ಲಿ 
ಒಂದು. 

ಭೃಗು: “ಭೃಗುಸಂಹಿತೆ'ಯಲ್ಲಿ ಹೇಗೆ ಗಾಳಿ, ಬೆಂಕಿ ಮತ್ತು ನೀರುಗಳೆಲ್ಲ 
ಆಕಾಶ ದ್ರವ್ಯ(ಈಥರ್‌)ನಿಂದ ಉತ್ಪತ್ತಿಯಾಗುವುದು ಮತ್ತು ಡ್ಯೋತಿಶ್ಯಾಸ್ತದ 
ಲೆಕ್ಕಾಚಾರಗಳನ್ನು ತಿಳಿಸಿದ್ದಾರೆ. ಗಾಳಿಯು ಹೇಗೆ ಹೊಟ್ಟೆಯಲ್ಲಿ ತಲಸ ಮಾಡುವುರು 
ಮತ್ತು ಕರುಳನ್ನು ಸಮಸ್ಥಿತಿಯಲ್ಲಿಡುವುದರ ಬಗ್ಗೆ ತಿಳಿಸಿದ್ದಾನೆ. 

ದೇವಲ: 'ದೇವಲಸ್ಕೃತಿ' ಹದಿನೆಂಟು ಧರ್ಮಶಾಸ್ತ್ರಗಳಲ್ಲಿ ಮುಖ್ಯವಾದ 
ಗ್ರಂಥ. ಅತ್ಯಂತ ಪ್ರಮುಖವಾದುದು. ಸಾಮಾಜಿಕ ಕಾನೂನುಗಳು ಮತ್ತು ನಡವಳಿಕೆಯ 
ಬಗ್ಗೆ ಎಲ್ಲರೂ ಅನುಸರಿಸುವಂತಹ ವಿಷಯಗಳನ್ನೋ ಗೊಂಡಿದೆ. 

ದತ್ತಾತ್ರೇಯ: “ಅವಧೂತ ಗೀತ'ವು ೨೭೧ ಪದ್ಮಗಳನ್ನೊಳಗೊಂಡು ಎಂಟು 
ಅಧ್ಯಾಯಗಳನ್ನೊಳಗೊಂಡಿವೆ. ಈ ಗ್ರಂಥವು ಎಲ್ಲರೂ ಇಷ್ಟಪಡುವ, 
ಗೌರವಿಸುವಂತಹ ವೇದಾಂತ ಗಂಥವಾಗಿದೆ. 

"ದತ್ತ ಸಂಹಿತೆ'ಯು ೧೮,೦೦೦ ಪದ್ಯಗಳನ್ನು ಹೊಂದಿದೆ. ಪ್ರಭು 
ಪರಶುರಾಮನು ೬೦೦೦ ಸೂತ್ರಗಳನ್ನು ೫೦ ವಿಭಾಗಗಳನ್ನು ಹೊಂದಿ, ಎಲ್ಲರಿಗೂ 
ಸುಲಭವಾಗಿ ಅರ್ಥವಾಗುತ್ತದೆ. ಪರಶುರಾಮರ ಶಿಷ್ಠ ಸಂಗಹ ರೂಪದಲ್ಲಿ ಸಂವಾದದ 
ರೂಪದಲ್ಲಿರುವ ದತ್ತಾತ್ರೇಯ ಸ್ವಾಮಿ ಮತ್ತು ಪ್ರಭು ಪರಶುರಾಮರ ಈ ಪ್ರಯೋಗವು 
ಸಾಂಖ್ಯವೇದಾಂತಕ್ಕೆ ಒಳ್ಳೆಯ ಪೀಠಿಕೆಯಾಗುತ್ತದೆ. 


ಗೌತಮ: "ಗೌತಮ ಸ್ಮೃತಿ'ಯು ಹದಿನೆಂಟು ಪ್ರಮುಖವಾದ ಸ್ಮೃತಿಗಳಲ್ಲಿ 


ಒಂದಾಗಿದೆ. 

ಗರ್ಗ: ಜ್ಯೋತಿಷ ಅಥವಾ ಜ್ಯೋತಿಶ್ಶಾಸ್ತದ ವಿಜ್ಞಾನ ಮತ್ತು ಖಗೋಳ 
ಶಾಸ್ತ್ರ ಒಳ್ಳೆಯ ಕೆಟ್ಟ ಕಾಲ ಅಥವಾ ಒಂದಷ್ಟು ದಿನಗಳು, ವರ್ಷದಲ್ಲಿ, ಪೌರ್ಣಮಿ 
ಇಲ್ಲವೆ ಅಮಾವಾಸ್ಯೆ ಮುಂತಾದವುಗಳನ್ನು ಹೇಳಿ ಸೂಕ್ತವಾದ ದಿನಗಳನ್ನು ಯಜ್ಞದ 
ಆಚರಣೆಗೆ ತೋರಿಸಿಕೊಡುವುದು ಈ ಶಾಶ್ರದ ಉದ್ದೇಶ. 

ಜಮದಗ್ನಿ: 'ಸಸರ್ಪರಿ' ಎ೦ಬ ಈ ಮಂತ್ರವನ್ನು ವ್ಯತ್ರತ್ತಿ (ಮಂತ್ರದಷ್ಟಾರ) 
ಮಾಡಿ ವಿಶ್ವಾಮಿತ ಯಷಿಯನ್ನು ಹಿಂದಕ್ಕೆ ತಂದ. ವಿಶ್ವಾಮಿತ್ರ ಯಷಿಯು ಜಮದಗ್ನಿಯ 
ಸಮಕಾಲೀನನಾಗಿದ್ದ ಯಜ್ಞವೊ೦ದರ ಅಚರಣೆಯಲ್ಲಿದಗ ಪಜ್ಚಾವಿಹೀನನಾಗಿಬಿಟ್ಟದ್ದ 


ಜ್‌ದ "ಈ ್‌ 


ಆಗ ಪಠಿಸಿದ ಮಂತ್ರ “ಸಸರ್ಪರಿ'- ಜಮದಗ್ನಿಯ ತಕ್ಷಣದ ಕಾರ್ಯಾ ಚರಣೆಯದು. 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೫೭ 


ಕಶ್ಯಪ: 'ಶಿಲ್ಪಶಾಸ್ತ್ರ' ಅಥವಾ ವಾಸ್ತು ವಿಜ್ಞಾನ- ದೇವಸ್ಥಾನಗಳನ್ನು ಕಟ್ಟುವುದು, 
ಅರಮನೆಗಳನ್ನು ನಿರ್ಮಿಸುವುದು ಇವು ಮಾತ್ರವೇ ಅಲ್ಲದೆ, ಎಲ್ಲಾ ಬಗೆಯ 
ಪ್ರತಿಮೆಗಳನ್ನು ಮಾಡುವುದು. ಇದು ಕಶ್ಯಪನ ನೈಪುಣ್ಯ. 

ಮಾಂಡವ್ಯ: ಸಾಮುದ್ರಿಕ ಶಾಸ್ತ್ರ ಅಥವಾ ಹುಟ್ಟು ಮಚ್ಚೆಗಳ ಜ್ಞಾನ 
ಮಾನವ ಶರೀರದ ಮೇಲೆ ಇರುವ ಮಚ್ಚೆಗಳ ಬಗ್ಗೆ ವಿವರಣೆ. 'ಹಸ್ತರೇಖಾ ಶಾಸ್ತ್ರ 
ಅಥವಾ ಕೈಯನ್ನು ನೋಡಿ ಭವಿಷ್ಯ ಹೇಳುವ ವಿಜ್ಞಾನ. ಇದು ಮನುಷ್ಯರ 
ಸ್ವಭಾವ ಮತ್ತು ee ರೀತಿನೀತಿ ಮತ್ತು ಅವನ ಭವಿಷ್ಯವನ್ನು ಅವನ ಕೈಗಳ 
ಆಕಾರ ಮತ್ತು ಅದರಲ್ಲಿನ ರೇಖೆಗಳು ತಿಳಿಸುತ್ತವೆಯೆಂದು ಮಾಂಡವ್ಯ ಖಷಿ 
ಹೇಳಿದ್ದಾನೆ. 

ಮತಂಗ: "ಸೌದಾಮಿನಿಕಲಾ' ಎಂಬ ಈ ಗ್ರಂಥವನ್ನು ರಚಿಸಿರುವ ಮತಂಗ 
ಮುನಿಯು ಆಕರ್ಷಕಣ ಕಲೆಯನ್ನು ಕುರಿತು ಚರ್ಚಿಸಿದ್ದಾನೆ. ಇದು ಛಾಯಾಚಿತ್ರ 
ಒಳಾ೦ಗಣ ಬೆಟ್ಟಗುಡ್ಡಗಳ ಭೂಮಿಯ ಒಳಭಾಗಗಳ ಚಿತ್ರಣವನ್ನು ವಿವರಿಸುವ 
ಶಾಸ್ತ್ರ. 

' ನಾರದ: ನಾರದ ಪಾಂಚರಾತ್ರ (ಪಂಚರಾತ್ರ) ಎಂಬುದು ವೇದಗಳನ್ನು 
ತಿಳಿಸುವ, ಅದರಲ್ಲೂ ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡುವ ರೀತಿಯಲ್ಲಿ 
ತಿಳಿಸುತ್ತದೆ. 

ನಾರದ ಭಕ್ತಿ ಸೂತ್ರದ- ಅದರಲ್ಲಿ ೮೪ ಧರ್ಮೊೋಪದೇಶಗಳಿದ್ದು, ಅವುಗಳನ್ನು 
ಅನಾಮಿಕನೊಬ್ಬನಿಂದ ನಾರದ ಸಂಗಹಿಸಿದ್ದಾನೆ. ಮುಖ್ಯವಾದ ವಿಷಯವೆಂದರೆ 
ಭಕ್ತಿ ಹಾಗೂ ಅದನ್ನು ವ್ಯಕ್ತಪಡಿಸುವುದು ಸೂತ್ರದ ರೀತಿಯಲ್ಲಿ ಅಳವಡಿಸಲಾಗಿದೆ. 
ಎಲ್ಲದಕ್ಕಿಂತ ದೇವರನ್ನು ಅರಿಯಲು ಭಕ್ತಿಮಾರ್ಗ ಅತ್ಯುತ್ತಮವಾದುದೆಂದು ಹೇಳಿದ್ದಾನೆ. 
ಅವನ ಸೂಚನೆಗಳಲ್ಲಿ ನಂಬಿಕೆಯಿಟ್ಟು ಪರಿಪಾಲಿಸಿದಲ್ಲಿ, ಭಕ್ತಿಭಾವವು ಬೆಳೆದು 


ಶ್ರೀಕೃಷ್ಣ ಪ್ರಭುವಿನ ಹತ್ತಿರವಾಗುತ್ತಾನೆ. ನಾರದೀಯ ಪರಿವ್ರಾಜಕೋಪನಿಷದ್‌- 


ಉಪನಿಷತ್ತುಗಳಲ್ಲಿ ಇದು ಪ್ರಮುಖವಾದುದು. ನಾರದ ಮಹರ್ಷಿ ಯಾವುದೋ 
ಕಾಲದಲ್ಲಿ ನೈಮಿಷಾರಣ್ಯದ ನಡುವೆ ಸೇರಿದ್ದ ಜನರು ನಿರ್ವಹಿಸಿದ “ಸತ್ರ” ಯಜ್ಞವು 
ಬ್ರಹ್ಮದೇವರನ್ನು ಕುರಿತಾಗಿ ನಡೆಯಿತು. ಯಷಿಗಳ ಪರವಾಗಿ ನಾರದ ಮಹರ್ಷಿ 
ಕೇಳಿದ ಪ್ರಶ್ನೆಗಳಿಗೆ ಬ್ರಹ್ಮದೇವರು ಉತ್ತರ ಹೇಳಿದ. ಸಮಸ್ಯೆಗಳ ಪರಿಹಾರ, 
ಸನ್ಯಾಸದ ನಿಯಮಗಳು (ಪ್ರಪಂಚದ) ವಿಶ್ವದ, ಪ್ರಕೃತಿಯ ಹಿನ್ನೆಲೆ ಕರ್ಮಸಿದ್ಧಾಂತ 
ಇತ್ಯಾದಿಗಳನ್ನು ಕುರಿತಾದುದು. 

ನಾರದ ಪುರಾಣ: ಅತ್ಯಂತ ಪವಿತ್ರವಾದ ಪುರಾಣ, ನಾರದ ಮಹರ್ಷಿ 
ಸನತ್‌ಕುಮಾರನಿಗೆ ಮೊಟ್ಟ ಮೊದಲು ಬೋಧಿಸಿದ್ದು, ವಿಷ್ಣುವಿನ ನಿಗೂಢವಾದ 
ಆ೦ತರ್ಯವನ್ನೊಳಗೊ೦ಡು ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಿದ್ದುದನ್ನು ಹೇಳಿದ್ದಾರೆ. ಆನಂತರ 


೫೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಸೂತ ಮುನಿಯು ಸಿದ್ಧಾಶ್ರಮಕ್ಕೆ ತೆರಳಿದಾಗ ಇದನ್ನು ಇತರ ಖುಷಿಗಳಿಗಾಗಿ 
ಪಠಿಸಿದ. ಒಂದು ನಂಬುಗೆಯ ಪ್ರಕಾರ ಪಾಪಕರ್ನಗಳನ್ನು ಮಾಡಿದವರು ಈ 
ಪುರಾಣವನ್ನು ಆಲಿಸಿದಲ್ಲಿ ಅವನ ಪಾಪಗಳೆಲ್ಲವೂ ಕ್ಷಮಿಸಲ್ಲಟ್ಟುದು. ಮಾತ್ರವಲ್ಲದೆ, 
ಕೆಲವು ಅಕ್ಷರಗಳನ್ನು ಈ ಪುರಾಣದಿಂದ ಆಯ್ದು ಓದಿದರೂ ಅವನ ಪಾಪ 
ಕ್ಷಮಿಸಲ್ಪಡುತ್ತದೆ. 

“ಸಂಗೀತ ಮಕರಂದ' ಇದೊಂದು ಸಂಗೀತ ಭಂಡಾರ. ನಾರದ ಮಹರ್ಷಿ 
ದೇವದೇವತೆಗಳಿಗಾಗಿ ಮಹಾಭಾರತವನ್ನು ಕೇಳಿದುದಲ್ಲದೆ. ವಾಲ್ಮೀಕಿಗೆ ಪ್ರೇರಣೆ 
ಕೊಟ್ಟು ಆ ಯಷಿಯಿಂದ ರಾಮಾಯಣ ಗ್ರಂಥರಚನೆ ಮಾಡುವಂತೆ ಉತ್ತೇಜನ 
ನೀಡಿದರು. ಹಾಗೆಯೇ ವೇದವ್ಯಾಸ ಯಷಿಯು ವಿಘ್ನೇಶ್ವರ ಸ್ವಾಮಿಗೆ ಹೇಳುತ್ತಾ 
ಬರಲು ಆ ಸ್ವಾಮಿ “ಮಹಾಭಾರತ' ಕಾವ್ಯವನ್ನು ರಚಿಸಿದರು. ಭಾಗವತ ಪುರಾಣದ 
ರಚನೆಯೂ ಆಯಿತು. 

ಪರಾಶರ: ಪರಾಶರ ಮಹಾಮುನಿಯು ವಸಿಷ್ಠ ಮಹರ್ಷಿಯಿಂದ 
ವಿಷ್ಣುಪುರಾಣವನ್ನು ತಿಳಿದುಕೊ೦ಡು- ಆಗಿನ ಕಾಲದಲ್ಲಿ ಬರವಣಿಗೆ ಇಲ್ಲವಾದ್ದರಿಂದ 
- ಅದನ್ನು ಬಾಯ ಮಾತಲ್ಲೆ ರೂಪಿಸಿದರು. ವಿಷ್ಣು ಪುರಾಣದಲ್ಲಿ ೨೩,೦೦೦ 
ಶ್ಲೋಕಗಳಿದ್ದು - ಆರು ವಿಭಾಗಗಳಲ್ಲಿ ಅಡಕವಾಗಿವೆ. ಪರಾಶರ ಮಹರ್ಷಿಯು 
ವಿಷ್ಣುಪುರಾಣವನ್ನು ಮೈತ್ರೇಯ ಯಷಿಗೆ ಹೇಳಿದನು. ವಿಶ್ವದ ಸೃಷ್ಟಿಕರ್ತನ ಬಗ್ಗೆ. 
ಸೃಷ್ಟಿಯ ಬಗ್ಗೆ ಇತ್ಯಾದಿಗಳನ್ನು ಅರಿಯಲು ಆ ಪುರಾಣವು ಎಷ್ಟು ಮಹಿಮೆಯನ್ನು 
ಸಾರುವಂತಹ ಭಕ್ತಿಪೂರ್ವಕವಾದ ಗ್ರಂಥ. ಎಷ್ಟು ಪುರಾಣದ ಪ್ರಕಾರ ಚಿರಂಜೀವಿ 
ಯಾದ ಅಶ್ವತ್ಥಾಮ, ವೇದವ್ಯಾಸನೆಂದು ಹೆಸರುಗಳಿಸಿದ ಕೃಷ್ಣದ್ವೈಪಾಯನ ಯಷಿಯ 
ಸ್ಥಾನವನ್ನು ಮನ್ವಂತರದಲ್ಲಿ ತುಂಬುತ್ತಾನೆಂದು ಹೇಳಲಾಗಿದೆ. "ಪರಾಶರ ಸ್ಮೃತಿ'ಯು 
ಮುಖ್ಯವಾದ ಸ್ಮೃತಿಗಳಲ್ಲಿ ಒಂದು. 

ಯಷ್ಯಶೃಂಗ: ಮಾಲಿನೀ ಶಾಸ್ತ್ರ ಅಥವಾ ಪುಷ್ಪ ಜೋಡಣೆಯ ಶಾಸ್ತ್ರ 
ಇದರಲ್ಲಿ ಹೂವಿನ ಜೋಡಣೆ, ವಿಧವಿಧವಾದ ರೀತಿಗಳಲ್ಲಿ ಹೂವಿನ ಹಾರಗಳನ್ನು 
ಕಟ್ಟುವುದು, ಮಹಿಳೆಯರ ನಾನಾ ಬಗೆಯ ಕೇಶ ಶೃಂಗಾರ, ಪ್ರೇಮ ಪತ್ರಗಳ 
ಬರವಣಿಗೆ ಮತ್ತು ಬಾಯಿಂದ ಹೇಳಿ ಕಳುಹಿಸುವುದು ಮುಂತಾದವುಗಳನ್ನೆಲ್ಲ 
ಹದಿನಾರು ಅಧ್ಯಾಯಗಳಲ್ಲಿ ತಿಳಿಸಿದ್ದಾನೆ. 

ರೋಮಹರ್ಷಣ ಅಥವಾ ಲೋಮಹರ್ಷಣ: (ಕಥೆಗಳನ್ನು ಕೇಳಿ 
ಹರ್ಷಿತನಾದಾಗ ಅವನ ಮೈಮೇಲಿನ ಕೂದಲು ನಿಮಿರಿ ನಿಲ್ಲುತ್ತಿತ್ತು) ವೇದವ್ಯಾಸ 
ಮಹರ್ಷಿಯು ಅನೇಕ ಪುರಾಗಳಲ್ಲಿನ ಅಸಂಖ್ಯಾತ ಕಥೆಗಳನ್ನು ಒಟ್ಟುಗೂಡಿಸಿದ. 
ಇದು ಸಾಧ್ಯವಾದುದು ಬ್ರಹ್ಮದೇವ ಎನ್ನುವ ಒಂದೇ ಗಂಥದಲ್ಲಿ. ವೇದವ್ಯಾಸರ 
ಶಿಷ್ಯ ರೋಮ ಹರ್ಷಣನು ವಿಸ್ತರಿಸಿ, ಎಲ್ಲೆಲ್ಲೂ ಹರಡುವಂತೆ ಮಾಡಿ ಮನುಷ್ಯರಿಗೆ 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೫೯ 


ಉಪಕಾರ ಮಾಡಿದ್ದಾನೆ. ನೈಮಿಷಾರಣ್ಯದಲ್ಲಿ ನೆರೆದಿರುವ ಯಷಿಗಳ ಸಮ್ಮುಖದಲ್ಲಿ 
ಅನೇಕ ಪುರಾಣಗಳನ್ನು ತಿಳಿಸಿಹೇಳಿದ್ದಾನೆ. ಅಡವಿಯಲ್ಲಿ ಶೌನಕ ಯಷಿಯು 
ಹನ್ನೆರಡು ವರ್ಷಗಳ ಕಾಲ ನಿರ್ವಹಿಸಿದ ಯಜ್ಞ ಅಥವಾ ಹೋಮದಲ್ಲಿ ಆ 
ಯಷಿಗಳು ಭಾಗವಹಿಸಿದ್ದರು. ಇತರ ಯಷಿಗಳನೇಕರು ಈ ಪುರಾಣಗಳನ್ನು 
ಹೇಳಿದ್ದರೂ, ಹೆಚ್ಚಿನ ಪುರಾಣಗಳನ್ನು ರೋಮಹರ್ಷಣ ಯಷಿಯು ಯಜ್ಞದ 
ಕಲಾಪವಾದ ಮೇಲೆ ಸಿಗುವ ಬಿಡುವಿನಲ್ಲಿ ಹೇಳಿದ. 

“ಬ್ರಹ್ಮಪುರಾಣ': (ಹದಿನೆಂಟು ಮಹಾ ಪುರಾಣಗಳಲ್ಲಿ ಮೊದಲನೆಯದು. 
ಬ್ರಹ್ಮದೇವನ ಮಗ ದಕ್ಷ(ಪ್ರಜಾಪತಿ)ನು- ಈ ವಿಶ್ವವನ್ನು ಸೃಷ್ಟಿಸಿದವನು. ಕೇಳಿದ 
ಪ್ರಶ್ನೆಗಳಿಗೆ ಸ್ವತಃ ಬ್ರಹ್ಮದೇವನೇ ಉತ್ತರಗಳನ್ನು ಕೊಟ್ಟರುವುದು ಈ ಗಂಥದಲ್ಲಿ 
ಅಡಕವಾಗಿದೆ. 

ಶಿವಪುರಾಣ: ಬ್ರಹ್ಮದೇವನು ತನ್ನ ಮಗ ನಾರದನಿಗೆ ಹೇಳಿದ ಈಶ್ವರನ, 
ಶಿವನ ಬಗ್ಗೆ ಹೇಳಿದುದನ್ನು ಹಾಗೆಯೇ ನಿರೂಪಿಸಿದ್ದಾನೆ. 

ಲಿಂಗಪುರಾಣ: ವ್ಯಾಸಮಹರ್ಷಿಯಿಂದ ತಿಳಿದ ಶಿವನ ಮಹಿಮೆಗಳ ಬಗ್ಗೆ, 
ಶಿವನ ಆರಾಧನೆಯ ಬಗ್ಗೆ ಅದನ್ನು ಲಿಂಗರೂಪದಲ್ಲಿ ಅರ್ಚಿಸುವುದರ ಬಗ್ಗೆ 
ಮಹರ್ಷಿನಾರದರ ಎದುರಿಗೆ ಹೇಳಿದ್ದಾರೆ ರೋಮಹರ್ಷಣ. ಲಿಂಗಪೂಜೆ 
ಮಾಡುವಾಗ ಕೈಗೊಳ್ಳಬೇಕಾದ ವಿಧಿ-ವಿಧಾನಗಳನ್ನು ಶಿವ ಸಾವಿರ ನಾಮಗಳ 
ವಿವರಣೆಯನ್ನು, ಶಿವ ನೀಡಿದ ಸುದರ್ಶನ ಚಕ್ರದ ಬಗ್ಗೆ ವಿವರಣೆಯಿದೆ. 

ಸ್ಕಂದಪುರಾಣ: (ಪುರಾಣಗಳಲ್ಲೇ ಅತಿ ದೀರ್ಫ್ಥವಾದುದು) ರೋಮ 
ಹರ್ಷಣ ಯಷಿಯು ತಮ್ಮ ಗುರು ವ್ಯಾಸ ಮಹರ್ಷಿಯು ಹೇಳಿದ್ದನ್ನು ತಿಳಿದು 
ಕೊಂಡು ಶೌನಕ ಮಹಾಮುನಿ ನೈಮಿಷಾರಣ್ಯದಲ್ಲಿ ನಡೆಸಿದ ಮಹಾಯಜ್ಞದ 
ಕಾಲದಲ್ಲಿ ನೆರೆದಿದ್ದ ಯಷಿ ಸಮೂಹದ ಮುಂದೆ ಹೇಳಿದ. ಶಿವನ ದೈವೀ 
ಪ್ರಭಾವದ ದೈವತ್ವ ಹಾಗೂ ಪಾರ್ವತಿಯು ತನ್ನ ಮಗ ಸ್ಕಂದನಿಗೆ 
ಶಿವನನ್ನು ಕುರಿತಾದ ವಿಷಯಗಳನ್ನು ಅರುಹಿದುದರ ಬಗ್ಗೆ ಈ ಪುರಾಣದಲ್ಲಿ 
ಹೇಳಲಾಗಿದೆ. 

ಕೂರ್ಮಪುರಾಣ ರೋಮ ಹರ್ಷಣನು ಈ ಪುರಾಣದ ರಹಸ್ಯವನ್ನು ತನ್ನ 
ಗುರುವಿನಿಂದ ತಿಳಿದ. ಆದರೆ ಬೇರೆಯವರಿಗೆ ಹೇಳುವಾಗ ಮಹಾವಿಷ್ಣು 
ಹೇಳಿದುದನ್ನು- ದೇವತೆಗಳಿಗೆ, ಯಷಿಗಳ ಎದುರಿಗೆ ಹೇಳಿದ್ದನ್ನು- ಕೂರ್ಮ 
(ಆಮೆ) ಅವತಾರದ ಬಗ್ಗೆ ವಿವರಿಸಿದ. 

ಮತ್ಸ್ಯ ಪುರಾಣ: ಮನುವಿಗೆ ವಿಷ್ಣುವು ತನ್ನ ಅವತಾರದ ಬಗ್ಗೆ ಕೊಟ್ಟ 
ವಿವರಣೆಯಿದು. ಈ ಮತ್ಸ್ಯ ಪುರಾಣವನ್ನು ನೈಮಿಷಾರಣ್ಯದಲ್ಲಿ ಯಜ್ಞವು ಮುಗಿದ 
ಮೇಲೆ ಯಷಿಗಳ ಎದುರಿಗೆ ಹೇಳಿದ ರೋಮಹರ್ಷಣ. 


೬೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಗರುಡ ಪುರಾಣ: ನೈಮಿಷಾರಣ್ಯದಲ್ಲಿ ನಡೆದ ಯಜ್ಞವು ಮುಗಿದ ಮೇಲೆ 
ನೆರೆದ ಯಷಿಗಳ ಸಮೂಹದ ಎದುರಿಗೆ ರೋಮಹರ್ಷಣನು ಗರುಡ ಪುರಾಣವನ್ನು 
ಹೇಳಿದ. ಈ ಪುರಾಣವನ್ನು ಅವನ ಗುರು ವೇದವ್ಯಾಸರಿಂದ ಕಲಿತು, ಅದನ್ನು 
ವಿವರವಾಗಿ ತಿಳಿಸಿದ. ವೇದವ್ಯಾಸರಾದರೊ ಅನೇಕ ಯಪಷಿಗಳ ಬಾಯಿಂದ ಕಶ್ಯಪರಿಂದ 
ಹಿಡಿದು, ಅವರು ಸ್ವಯಂವಿಷ್ಣುವಿನ ವಾಹನವಾದ ಗರುಡನು ವಿಷ್ಣುವು ನೀಡಿದ 
ವರದಿಂದ ರಚಿಸಿದ ಪುರಾಣವನ್ನು ಕಶ್ಯಪರು ಗರುಡನ ಬಾಯಿಂದಲೇ ಕೇಳಿದ್ದನ್ನು 
ಇತರರಿಗೆ ತಿಳಿಸಿದ್ದರು. 

ಬ್ರಹ್ಮಾಂಡ ಪುರಾಣ: ಈ ಪುರಾಣದಲ್ಲಿನ ವಿಚಾರಗಳನ್ನು ನೈಮಿಷಾರಣ್ಯದಲ್ಲಿ 
ಯಜ್ಞವು ಮುಗಿದ ಮೇಲೆ ನೆರೆದ ಯಷಿ ಸಮೂಹದ ಮುಂದೆ ನಿರೂಪಿಸಿದರು. 
(ಮರುತ) ವಾಯುದೇವರು ಕುರುಕ್ಷೇತ್ರದಲ್ಲಿನ ಯಜ್ಞ ವೇದಿಕೆಯ ಎದುರಿಗೆ 
ನೆರೆದ ಖಷಿಗಳ ಎದುರಿಗೆ ಹೇಳಿದುದನ್ನೇ ರೋಮಹರ್ಷಣ ನೈಮಿಷಾರಣ್ಯದ 
ಅರಣ್ಯದಲ್ಲಿ ಯಷಿ ಸಮೂಹಕ್ಕೆ ಹೇಳಿದ. 

ವಾಯುಪುರಾಣ: ಪುರೂರವನು ರಾಜ್ಯಭಾರ ಮಾಡುತ್ತಿದ್ದಾಗ, 
ನೈಮಿಷಾರಣ್ಯದಲ್ಲಿ ದೇವಗುರು ಬೃಹಸ್ಪತಿಯ ನೇತೃತ್ವದಲ್ಲಿ ನಡೆದ ಯಜ್ಞದಲ್ಲಿ 
ರೋಮಹರ್ಷಣ ಪಾಲ್ಗೊಂಡಿದ್ದ. ಯಜ್ಞಕಾರ್ಯವು ಮುಗಿದ ಮೇಲೆ ವಾಯುದೇವರು 
ಯಷಿಗಳು ಕೇಳಿದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನಿತ್ತ ಇದನ್ನು ವಾಯು ಪುರಾಣವೆಂದು 
ಕರೆಯುತ್ತಾರೆ. 

ವಾಯುವಿನಿಂದ ಕೇಳಿದ ಪುರಾಣದಲ್ಲಿನ ವಿಚಾರಗಳನ್ನು ಖಷಿ 
ಸಮೂಹದಲ್ಲಿದ್ದ ರೋಮಹರ್ಷಣನಿಗೆ ಅಲ್ಲಲ್ಲಿ ಹೇಳುತ್ತಾ ಕೊನೆಗೆ ವೇದವ್ಯಾಸ 
ಹೇಳಿದಲ್ಲಿಗೆ ಬ೦ದು ನಿಂತಿತು. ಗುರುವಿನಿಂದ ಕಲಿತಿದ್ದನ್ನು ಬೇರೆಯವರಿಗೆ 
ತಿಳಿಯಪಡಿಸಿದ. 

ಮಹಾಭಾರತ- ನೈಮಿಷಾರಣ್ಯದಲ್ಲಿ ಸೇರಿದ ಯಷಿಗಣದ ಎದುರಿಗೆ 
ಮಹಾಭಾರತ ಕಾವ್ಯವನ್ನು ವಾಚಿಸಿದ. 

ಸ್ವಾಯಂಭುವ ಮನು: ಮನುಸ್ಮೃತಿಯು ಮನು ಸಂಹಿತೆಯೆಂದು ಕೂಡ 
ಪ್ರಸಿದ್ಧಿ ಪಡೆದಿದೆ. ಅದರಲ್ಲಿ ನಿಖರವಾದ ನಿಯಮಾವಳಿಗಳನ್ನು ಸೂಚಿಸುವ ಈ 
ಗಂಥವು ಹನ್ನೆರಡು ಅಧ್ಯಾಯ, ಒಂದು ಲಕ್ಷ ಶ್ಲೋಕಗಳಿದ್ದು, ಪೃಥ್ವಿ ತತ್ವಗಳು, 
ಜಾತಿ, ನಿಯಮದಿ೦ದ ಜೀವನ ಸಾಗಿಸುವುದು, ನಾಲ್ಕು ಆಶ್ರಮಗಳು- ಸರಕಾರ 
ಮತ್ತು ಕುಟುಂಬದ ವ್ಯವಹಾರಗಳು ಮುಂತಾದುವುಗಳನ್ನು ಒಳಗೊಂಡಿವೆ. 
ಸ್ಥೂಲವಾಗಿ ಹೇಳುವುದಾದರೆ, ಜೀವನದ ನಾನಾಮುಖಗಳನ್ನು ಒಳಗೊಂಡಿವೆ. 
ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡ ಆ ಮಹದ್ಗಂಥದಲ್ಲಿ ಅಲ್ಲಲ್ಲಿ ಆಯ್ದು 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೬೧ 


ಎರಡು ಸಾವಿರದ, ಆರುನೂರ ಎಂಭತ್ತೈದು ಶ್ಲೋಕಗಳನ್ನು ಭೃಗು ಮತ್ತಿತರ 
ಯಷಿಗಳು ಸಂಕ್ಷಿಪ್ತವಾಗಿ ರೂಪಿಸಿದ್ದಾರೆ. 

ಈ ಕೆಲಸ ಸುಸಂಬದ್ಧವಾಗಿದ್ದು, ನ್ಯಾಯಯುತವೇ ಆಪ್ರಧಾನವಾಗಿ 
ಬಲಗೊಂಡಿದೆ. ಕೊಲೆಗಾರರಿಗೆ ಕಠಿಣ ಶಿಕ್ಷೆ ಮತ್ತು ಹೆಂಗಸರು ಹಾಗೂ ಮಕ್ಕಳಿಗೆ 
ಸ್ಟಾತಂತ್ರ್ಯ ಕೊಡದಿರುವುದು. ಅಂದರೆ, ಅವರನ್ನು ಗುಲಾಮರನ್ನಾಗಿ ಮಾಡಿ 
ಕೊಳ್ಳದಿರುವುದು, ಆದರೆ ಅವರ ಜೀವನದ ಪರ್ಯಂತ ರಕ್ಷಣೆಯನ್ನೊದಗಿಸುವುದು. 

“ಎಲ್ಲಾ ಜೀವಜಂತುಗಳಲ್ಲಿ (ಪ್ರಾಣಿವರ್ಗದಲ್ಲಿ) ಜೀವನ ನಿರ್ವಹಣೆ ಎಲ್ಲ 
ಜನರಲ್ಲೂ, ಯಾರು ಉತ್ತಮ ರೀತಿಯಲ್ಲಿ ಬಾಳ್ವೆ ಮಾಡುತ್ತಾರೋ, ಯಾರು 
ಬುದ್ಧಿವ೦ತರಾಗಿದ್ದು, ತಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿನ ಮಟ್ಟದಲ್ಲಿ ತೋರಿಸುತ್ತಾರೋ 
(ಮಾನವ ಕುಲದಲ್ಲೇ) ಮಾನವರಲ್ಲೇ ಉತ್ತಮರೆಂದು ಅವರಲ್ಲಿ ಅತ್ಯುತ್ತಮರೆಂದರೆ 
“ಬ್ರಾಹ್ಮಣ'ರೆಂದು ಹೇಳಲಾಗಿದೆ. 

ಬ್ರಾಹ್ಮಣರಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು, ಕಲಿತವರಲ್ಲಿ 
ಹೆಚ್ಚಿನವರು ಬೋಧನೆ ಮಾಡುವಂತಹವರಾಗಿ ಆ ರೀತಿ ಬೋಧನೆ 
ಮಾಡುವವರಲ್ಲೂ ಉತ್ತಮರಾಗಿದ್ದು, ಅವರಲ್ಲಿ ಯಾರು ಹಾಗೆ ಮಾಡುತ್ತಾರೋ 
ಅವರೇ ಬ್ರಾಹ್ಮಣೋತ್ತಮ.'”' 

ಶಾಂಡಿಲ್ಯ: ಶಾ೦ಡಿಲ್ಯ ಭಕ್ತಿಸೂತ್ರ. ಇದೊಂದು ಭಕ್ತಿಯ ಆಚರಣೆಯಲ್ಲಿ 
ಮಾಡುವಂತಹ ವೇದಾ೦ತ ನಿಯಮಗಳನ್ನು ವಿಸ್ತಾರವಾಗಿ ಹೇಳಿರುವ ಗಂಥ. 
ಭಕ್ತಿಯು ದೇವರ ಸಾಮೀಪ್ಯವನ್ನು ಹೇಗೆ ತಲುಪಬೇಕೆ೦ದು ತೋರಿಸುವ ಮಾರ್ಗ. 
ಇದರ ಪ್ರಕಾರ ಪ್ರತಿಯೊಬ್ಬರೂ ಉದಾಹರಣೆಗೆ, ಸಾಮಾಜಿಕ ವೃತ್ತಿ ಯಾವುದಾದರೂ 
ಸರಿಯೆ, ಲಿಂಗಭೇದವಿಲ್ಲದೆ, ಪುಸ್ತಕ ಪಠಣೆಯ ಅನುಭವವಿಲ್ಲಿದೆ... 

ಶುಕ: ಮಹಾಭಾರತವನ್ನು ಇಡಿಯಾಗಿ ಪಠಿಸಿದೆ. ಅಸುರರಿಗೆ ಅಥವಾ 
ದೇವತೆಗಳನ್ನು ಕಂಡರೆ, ಇಷ್ಟಪಡದವರಿಗೆ ಹೇಳಿದ. 

“ಭಾಗವತ ಪುರಾಣ'- ಇದು ಶ್ರೀಕೃಷ್ಣನ ಕಥೆಯನ್ನು ಒಳಗೊಂಡಿದೆ. ಈ 
ಪುರಾಣದ ಕಥೆಯನ್ನು ಶುಕಮುನಿಯು ಅವನ ತಂದೆಯಿಂದ ಕೇಳಿ 
ತಿಳಿದುಕೊಂಡಂತಹುದು. ಹದಿನಾರು ವರ್ಷ ವಯಸ್ಸಿನಲ್ಲೇ ಪರೀಕ್ಷಿತ್‌ ರಾಜನು 
ಮನುಷ್ಯ ಸಾಯುವ ವೇಳೆಯಲ್ಲಿ ಏನನ್ನು ಕೇಳಿ ಸಾಯಬೇಕು, ಅದಕ್ಕೆ ಉತ್ತರವಾಗಿ 
ಏಳು ದಿನಗಳ ಕಾಲ ಸುದೀರ್ಫವಾಗಿ ಈ ಪುರಾಣವನ್ನು ಹೇಳಿದ. ಇದು 
ಭಾಗವತ ಪುರಾಣವನ್ನು ಪ್ರಥಮ ಬಾರಿಗೆ ಹೇಳಿದಂತಹ ಸನ್ನಿವೇಶ. 

ಸುಕೇಶ: `ಸೂಪಶಾಸ್ತ' ಅಡಿಗೆ ಮಾಡುವ ಕಲೆಯ ಬಗ್ಗೆ ತಿಳಿಸಿರುವ ಈ 
ಗ್ರಂಥದಲ್ಲಿ ೧೦೮ ಬಗೆಯ ತಯಾರಿಕೆಗಳನ್ನು ವ್ಯಂಜನಗಳನ್ನು ಉಪ್ಪಿನಕಾಯಿಗಳನ್ನು 


೬೨ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಸಿಹಿತಿ೦ಡಿಗಳನ್ನು ತಿಳಿಸಿರುವುದು ಮಾತ್ರವಲ್ಲದೆ, ಮೂರು ಸಾವಿರದ ಮೂವತ್ತೆರಡು 
ಅಡಿಗೆಗಳ ಬಗ್ಗೆ ತಿಳಿಸಿದ್ದಾರೆ. 

ಸೂತ: "ಭಾಗವತ ಪುರಾಣ: ಹನ್ನೆರಡು ವರ್ಷಗಳ ಕಾಲ ಯಜ್ಞ ನಡೆದು 
ಪವಿತ್ರವಾದಂತಹ ಸ್ಥಳ. ನೈಮಿಷಾರಣ್ಯದಲ್ಲಿ ಪರೀಕ್ಷಿತ್‌ ರಾಜನು ಕಾಲವಾದ ಮೇಲೆ 
ಅಲ್ಲಿ ನೆರೆದ ಯಷಿಗಣವು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಸೂತ ಮಹಾ 
ಮುನಿಯು ತಮ್ಮ ತಂದೆಯಿಂದ ಕೇಳಿ ಕಲಿತ ಈ ಭಾಗವತ ಪುರಾಣವನ್ನು ತಿಳಿಸಿ 
ಹೇಳಿದ. 

ನಾರದ ಪುರಾಣ: ಸನತ್‌ ಕುಮಾರ ಮತ್ತು ಅವನ ಸೋದರರಿಗೆ ನಾರದ 
ಮಹರ್ಷಿಯು ಮಹಾವಿಷ್ಣುವಿನ ಮಹಿಮೆಗಳ ಬಗ್ಗೆ ಖುಷಿಗಳು ನಾರದರ 
“ಕುಟೀರ ಸಿದ್ಧಾಶ್ರಮ'ಕ್ಕೆ ಬಂದಾಗ ಸ್ತುತಿಸಿದ್ದನ್ನು ಕೇಳಿದ್ದನ್ನು ಆ ಅಣ್ಣತಮಂದಿರಿಗೆ 
ತಿಳಿಸಿದ. 

ಅಗ್ನಿ ಪುರಾಣ: ವ್ಯಾಸ ಮಹರ್ಷಿಯ ಶಿಷ್ಯ ಸೂತ ಮಹಾಮುನಿಯು 
ಅಗ್ನಿಗೆ ಹೇಳಿದ್ದನ್ನು, ವಸಿಷ್ಠ ಮಹರ್ಷಿಗೆ ವಿವರಿಸಿದ. ಅದರಲ್ಲಿ ಕೆಲವೇ ಕಥೆಗಳು 
ಮತ್ತು ದಂತಕಥೆಗಳೂ ಇವೆ. ಆದರೆ ಬ್ರಾಹ್ಮಣನ ಬಗ್ಗೆ. ಬ್ರಾಹ್ಮಣನಿಗಿರುವ ಜ್ಞಾನದ 
ಬಗ್ಗೆ, ಅರ್ಚನಾದಿಗಳ ವಿಧಿಗಳ ಬಗ್ಗೆ, ತಿಥಿ ಮಾಡುವುದರ ಬಗ್ಗೆ, ಅನ್ಯ ಸಂಸ್ಕಾರಗಳು. 
ಉದಾ: ಉಪನಯನ, ಮುಂಜಿ (ಉಪನಯನ) ಮುಂತಾದ ಧಾರ್ಮಿಕ ವಿಧಿಗಳ, 
ಲೌಕಿಕಾಚಾರಗಳ ಬಗ್ಗೆ ತಿಳಿಸಲಾಗಿದೆ. 

ಬ್ರಹ್ಮವೈವರ್ತ ಪುರಾಣ: ಸೂತ ಮುನಿಯು ನೈಮಿಷಾ ಷಾರಣ್ಯದ ಕಾಡಿನಲ್ಲಿ 
ಶೌನಕ ಮಹಾಮುನಿ ಮತ್ತು ಇತರ ಯಷಿಗಳು ವಿಶ್ರಾಂತಿ ಪಡೆಯುತ್ತಿದ್ದಾಗ 
ಹೇಳಿದ ಪುರಾಣವಿದು. 

ನಾರಾಯಣ ಯಷಿಯು ಬ್ರಹ್ಮನ ದೈವತ್ವದ ಸಾರವನ್ನು ಮತ್ತು ಈ `ವೈವರ್ತನ' 
ಬ್ರಹ್ಮನ ಪುನರಾವರ್ತನದಿಂದ ಸೃಷ್ಟಿಯು ಸಾಗುತ್ತಿರುತ್ತದೆ ಎಂಬುದನ್ನು ನಾರದ 
ಮಹರ್ಷಿಗೆ ನಾರಾಯಣ ಯವಷಿ ತಿಳಿಸಿ ಹೇಳಿದ. ನಾರದರಿಂದ ವೇದವ್ಯಾಸ 
ಮಹರ್ಷಿ ತಿಳಿದು ಸೂತ ಮಹಾಮುದಿಗೆ ತಿಳಿಸಿದ. ಸೂತ ಮಹಾಮುನಿ 
ನೈಮಿಷಾರಣ್ಯದಲ್ಲಿ ನೆರೆದ ಯಷಿಗಣದ ಎದುರಿಗೆ ತಾನು ಮುಖ್ಯವೆಂದು ಪರಿಗಣಿಸಿದ 
ಈ ಪುರಾಣವನ್ನು ವಿವರಿಸಿದರು. 

ಉಪಮನ್ಯು: ಶಿವಸಹಸ್ರನಾಮ, ಶಿವನ ಸಹಸ್ರನಾಮಗಳನ್ನೊಳಗೊಂಡ 
ಪ್ರಾರ್ಥನಾ ಪುಸ್ತಕವಿದು. ಅದೇ ರೀತಿ ಶ್ರೀಕೃಷ್ಣನ ಬಗ್ಗೆಯೂ ಈ ಖಷಿ ಪುಸ್ತಕ 
ಬರೆದಿದ್ದಾನೆ. 

ವಿಶ್ವಾಮಿತ್ರ ಧನುರ್ವೇದ, ಬಿಲ್ಲುಬಾಣಗಳ ಪ್ರಯೋಗ ಬಗೆಗಿನ ಶಾಸ್ತ್ರ- 


= 


ಇದು ಯಜುರ್ವೇದದ ಉಪವೇದ. ಇದರಲ್ಲಿ ನಾಲ್ಕು ಅಧ್ಯಾಯಗಳಿದ್ದು. ಆತ್ಮರಕ್ಷಣೆ 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೬೩ 


ಶತ್ರು ಸಂಹಾರಗಳೆರಡನ್ನೂ ವಿವರಿಸಲಾಗಿದೆ. ಇದಲ್ಲದೆ, ಶಸ್ತಾಸ್ತಗಳ ಬಳಕೆಯನ್ನು 
ಅದರಲ್ಲೂ ಕ್ಷಿಪಣಿಗಳಾದ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ ಆಗ್ನೇಯಾಸ್ತ ವೈಷ್ಣವಾಸ್ತಗಳನ್ನು 
ಹೆಸರಿಸಲಾಗಿದೆ. 

ಗಾಯತ್ರಿ ಮಂತ್ರ: ಗಾಯತ್ರಿ ಮಾತೆಯು ವೇದ ಮಾತೆಯೆಂದು ಹೇಳುತ್ತಾರೆ. 
ಆಕೆಯನ್ನು ಕುರಿತಾದ ಮಂತ್ರವನ್ನು ವಿಶ್ವಾಮಿತ್ರ ಮಹರ್ಷಿ ಲೋಕಕ್ಕೆ ತಿಳಿಸಿ 
ಮಹದುಪಕಾರ ಮಾಡಿದ್ದಾರೆ. ಇದು ಖಗ್ಕೇದದಲ್ಲಿ ಅಡಕವಾಗಿದೆ. 

ರಾಮಾಯಣ ಕಾವ್ಯದಲ್ಲಿ ಸೇರಿಕೊಂಡಿರುವ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ 
ಮಹರ್ಷಿ ರಚಿಸಿ, "ಮಂತ್ರದ್ರಷ್ಟಾರ' ನೆನೆಸಿಕೊಂಡಿದ್ದಾರೆ. "ಬಲಾ-ಅತಿಬಲಾಮಂತ್ರ'ವು 
ವಿಶ್ವಾಮಿತ್ರನು ಸಂಪಾದಿಸಿ ಶ್ರೀರಾಮನಿಗೆ ಬೋಧಿಸಿದ ಮಂತ್ರ. ಈ ಮಂತ್ರವನ್ನು 
ಜಪಿಸಿದವರಿಗೆ ಹಸಿವು, ನೀರಡಿಕೆ ಮತ್ತು ನಿದ್ರೆಗಳ ತೊಂದರೆಯಿರುವುದಿಲ್ಲ. 
ಜಲದೇವತೆಯಾದ ವರುಣನಿಗೆ ಬಲಿಯಾಗಬೇಕಾಗಿದ್ದ ರಾಜಾ ಹರಿಶ್ಚಂದ್ರನ ಮಗ 
ರೋಹಿತನಿಗೆ ಈ ಮಂತ್ರವನ್ನು ವಿಶ್ವಾಮಿತ್ರ ಮಹರ್ಷಿ ಉಪದೇಶಿಸಿದ್ದ. 

ವಾಲ್ಮೀಕಿ: ಶ್ರೀರಾಮ ಚರಿತೆಯನ್ನೊಳಗೊಂಡ 'ರಾಮಾಯಣ'ವು 
ವಾಲ್ಮೀಕಿಯಿಂದ ರಚಿತವಾಗಿದೆ. ಶ್ರೀರಾಮನು ಅಯೋಧ್ಯೆಯ ರಾಜನಾದ ದಶರಥನ 
ಮಗ. ನಮ್ಮ ದೇಶದಲ್ಲಿರುವ ಎರಡು ಮಹಾಕಾವ್ಯಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ 
ರಚಿತವಾದ “ಆದಿಕವಿತೆ' (ಮೊದಲ ಕವಿತೆ. ಯೆ೦ದು ಪ್ರಪಂಚದಲ್ಲಿ ಕಂಡುಬಂದಿದೆ 
ಎಂದು ಪ್ರಖ್ಯಾತಿಯಾಗಿದೆ. ಮತ್ತು ವಾಲ್ಮೀಕಿ ಮಹರ್ಷಿಯನ್ನು 'ಆದಿಕವಿ'ಯೆಂದು 
ಕರೆದು ಗೌರವಿಸಲಾಗಿದೆ.) 

ಯೋಗವಾಸಿಷ್ಠ: ೩೨,೦೦೦ (ಮೂವತ್ತೆರಡು ಸಾವಿರ) ಶ್ಲೋಕಗಳನ್ನೊಳ 
ಗೊಂಡ ಗಂಥವಿದು. ಇದರಲ್ಲಿ ರಾಜಕುಮಾರನಾಗಿದ್ದ ಶ್ರೀರಾಮ ಮತ್ತು ಅವನ 
ಸೋದರರಿಗೆ- ಅಯೋಧ್ಯೆಯ ರಾಜಕುಮಾರರಿಗೆ ಬದುಕಿನ ನಾನಾ ವಿಚಾರಗಳನ್ನು 
ಹೇಳಿರುವ ಬೃಹದ್ದಂಥವದು. 

"ಅಕ್ಷರ ಲಕ್ಷಣ” ಗಣಿತ ಶಾಸ್ತ್ರದಲ್ಲಿನ ಜ್ಯಾಮಿತಿ, ಬೀಜಗಣಿತ ತಿಕೋನಮಿತಿ 
ಭೌತಶಾಸ್ತ್ರ, ಜಲಸಂಬಂಧಶಾಸ್ತ್ರ ಖನಿಜ ಶಾಸ್ತ್ರ ಗಾಳಿಯನ್ನು ಅಳೆಯುವ ಬಗೆ, 
ಶಾಖ ವಿದ್ಯುಚ್ಛಕ್ತಿ ಮುಂತಾದವುಗಳನ್ನೊ. ಛಗೊಂಡಿವೆ. ಸುಪಾ ಐವತ್ತು 
ಅಧ್ಯಾಯಗಳಲ್ಲಿ. ಈ ಎಲ್ಲ ವಿಷಯಗಳು ಅಡಕವಾಗಿವೆ. 

ವೇದವ್ಯಾಸ: ಅಥವಾ ಕೃಷ್ಣ ದ್ವೈಪಾಯನ (೩೫೦೦ ಕ್ರಿ.ಪೂ). ವೇದವನ್ನು 
ರಾಶಿಯಾಗಿ ಒಟ್ಟುಗೂಡಿದ್ದನ್ನು ವಿಂಗಡಿಸಿ ನಾಲ್ಕು ವಿಭಾಗಗಳನ್ನಾಗಿ ಮಾಡಿದ. 
ಅವೆಂದರೆ, ಯಗ್ವೇದ. ಯಜುರ್ವೇದ, ಸಾಮ ಮತ್ತು ಅಥರ್ವ ವೇದಗಳು. 
ಇದರಿಂದ ಕೃಷ್ಣದ್ವೈಪಾಯನನು ವೇದವ್ಯಾಸನೆಂಬ ಹೆಸರನ್ನು ಗಳಿಸಿಕೊಂಡ. ಅದು 


೬೪ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಬಹಳ ಗೌರವಾನ್ವಿತ ಪದವಿ. ಅದರ ಜೊತೆಗೆ ವೇದಗಳನ್ನು ವ್ಯಾಖ್ಯೆಯೊದಿಗೆ 
ನಾಲ್ಕು ಗ್ರಂಥಗಳನ್ನು ಆತ ರಚಿಸಿದ್ದಾನೆ. 


ಬ್ರಹ್ಮಸೂತ್ರ: (ಇದನ್ನು ವೇದಾ೦ತ ಸೂತ್ರವೆಂದೂ ಕರೆಯುತ್ತಾರೆ) ನಾಲ್ಕು 


ವಿಭಾಗಗಳಲ್ಲಿ ನಾಲ್ಕು ಅಧ್ಯಾಯಗಳಾಗಿ ಬರೆದಿರುವ ಈ ಗ್ರಂಥದ ಪ್ರತಿಯೊಂದು 


ಭಾಗದಲ್ಲೂ ಬ್ರಹ್ಮಜ್ಞಾನದ ಬಗ್ಗೆ ೫೫೫ ಸೂತ್ರಗಳಲ್ಲಿ ಪರಮಜ್ಞಾನವನ್ನು 


ಅಡಕಗೊಳಿಸಲಾಗಿದೆ. 
ಮಹಾಭಾರತ: ವಿಶ್ವದಲ್ಲೇ ಅತಿದೊಡ್ಡದಾದ ಮಹಾಕಾವ್ಯ. ಮೊದಲು ಈ 


ಕಾವ್ಯದ ಹೆಸರು “ಜಯ' ಎಂದು ಇತ್ತು. ಕೌರವರು ಮತ್ತು ಪಾಂಡವರ ಮಧ್ಯೆ 


ಯುದ್ಧ ನಡೆದ ಮೂರು ವರ್ಷಗಳ ನಂತರ ಈ ಗ್ರಂಥದ ರಚನೆಯಾಯ್ತು. ಇಡೀ 
ಪುಸ್ತಕ ಸಂಸ್ಕೃತ ಭಾಷೆಯಲ್ಲಿತ್ತು ಇದನ್ನು ಗಣಪತಿಗೆ ವೇದವ್ಯಾಸರು ಹೇಳಲು 
ಆತ ಬರೆದುಕೊಂಡ. ಅದರಲ್ಲಿ ಒಂದು ನೂರು ಸಾವಿರ ಶ್ಲೋಕಗಳಿದ್ದು, “೮ 


ಅಧ್ಯಾಯಗಳಲ್ಲಿ ಹರಡಿಹೋಗಿತ್ತು. ಉದ್ದಕ್ಕೂ ಅಸಂಖ್ಯಾತ ಕಥೆಗಳು ಮತ್ತು 


ವೃತ್ತಾಂತಗಳು ಪ್ರವಚನಗಳು ಮತ್ತು ಸಂವಾದಗಳು ತುಂಬಿದ್ದು, ಅನುಭವಗಳನ್ನು 
ಬುಡಮೇಲು ಮಾಡಿ ಒಳ್ಳೆಯ ಮತ್ತು ಕೆಟ್ಟ ಸ್ವಭಾವವುಳ್ಳ ಸುಮಾರು ಎರಡು. 
ಸಾವಿರ ಜನರ ಬಗ್ಗೆ ಬರೆದಿದೆ. ಮಹಾವಿಷ್ಣುವಿನ ಎಂಟನೆಯ ಅವತಾರವಾದ 
ಶ್ರೀ ಕೃಷ್ಣನು ಮಹಾಭಾರತದ ಕೇಂದ್ರ ಬಿಂದು. ಸುವಿಖ್ಯಾತವಾದ ಉಪನಿಷತ್ತುಗಳ 
ಸಾರವತ್ತಾದ ಭಾಗ, ಭಗವದ್ಗೀತೆಯು ಈ ಭಾಗವತ ಪುರಾಣ ಅಥವಾ ಶ್ರೀಮದ್‌ 
ಭಾಗವತಮ್‌- ಮಹರ್ಷಿ ನಾರದರಿಂದ ಸ್ಫೂರ್ತಿ ಪಡೆದು, ಹದಿನೆಂಟು ಸಾವಿರ 
ಶ್ಲೋಕಗಳಲ್ಲಿ ಹನ್ನೆರಡು ಖಂಡಗಳಲ್ಲಿ ಇಡೀ ಭಾಗವತವನ್ನು ಬರೆಯಲಾಗಿದೆ. 


ಪ್ರವಚನ ರೂಪದಲ್ಲಾದರೆ, ೩೩೫ ಪ್ರವಚನಗಳನ್ನೊಳಗೊಂಡಿದೆ. ಈ ಭಕ್ತಿ 


ಪ್ರಧಾನವಾದ ಗಂಥವು ಮಹಾವಿಷ್ಟು ಮತ್ತು ಆತನ ಅವತಾರಗಳ ಕುರಿತಾದ 
ಗ್ರಂಥ. ಅದರಲ್ಲೂ ಶ್ರೀ ಕೃಷ್ಣನ ಕಥೆ ಹಾಗೂ ಮಹಿಮೆಗಳನ್ನು ಪ್ರಮುಖವಾಗಿ 
ಹೇಳಲಾಗಿದೆ. 

ಪುರಾಣಸಂಹಿತೆ: ಬಹಳಷ್ಟು ಯಷಿಗಳು ರಚಿಸಿದ ಅಸಂಖ್ಯಾತ ಪುರಾಣಗಳು 
ಇದ್ದರೂ ಅವುಗಳಿಗೆಲ್ಲ ಆಧಾರ ಗಂಥವಾಗಿರುವುದು ಪುರಾಣಸಂಹಿತೆ. (ವೇದ 
ವ್ಯಾಸರ ತಂದೆ) ಪರಾಶರ ಮಹರ್ಷಿ ಈ ಎಲ್ಲ ಪುರಾಣಗಳನ್ನು ವೇದವ್ಯಾಸರಿಗೆ 
ಬಿಟ್ಟುಕೊಟ್ಟರೂ, ವಿಷ್ಣುಪುರಾಣವನ್ನು ಮಾತ್ರ ಆತನೇ ಬರೆದನೆಂಬ ನಂಬಿಕೆಯಿದೆ. 


ಕ್ರಮವಾಗಿ ಶುಕ್ರ, ನಾರದ, ರೋಮಹರ್ಷಣ ಮುಂತಾದ ಯಷಿಗಳು ಹೇಳಿದ್ದನ್ನು 


ವ್ಯಾಸರು ಬರೆದಿದ್ದಾರೆ. 
ಎಲ್ಲ ವಿಧವಾದ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಾಹಿತ್ಯಕ 
ಮನರಂಜನೆಯ ವೈಶಿಷ್ಟ್ಯಗಳನ್ನು ನಮ್ಮ ದೇಶದ ಜನರಲ್ಲಿ ಗುರುತಿಸುವಂತೆ ಮಾಡಿದೆ. 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೬೫ 


"ಅರ್ಥಶಾಸ್ತ್ರ ಅಥವಾ ಹಣಕಾಸಿನ ನಿರ್ವಹಣೆಯ ಜ್ಞಾನವನ್ನೊಳಗೊಂಡಿರುವುದು- 
ಇದು ಮೂರು ಅಧ್ಯಾಯಗಳನ್ನೊಳಗೊಂಡಿದೆ. ಇದರಲ್ಲಿ ಹಣ ಗಳಿಕೆಯ ೬೨ 
ಮಾರ್ಗಗಳನ್ನು ಹೇಳಿ ಸರಿಯಾದ ಮಾರ್ಗದಲ್ಲಿ ಜೀವನ ನಿರ್ವಹಿಸಬಹುದೆಂದು 
ತಿಳಿಯಪಡಿಸಿದ್ದಾನೆ. 
ಪತ್ಯ ಶಾಸ್ತ್ರ: ವಾಸ್ತು ರಚನೆ (ಕಟ್ಟಡಗಳ ರಚನೆ) ವಿಜ್ಞಾನವು 

ದೇವಸ್ಥಾನಗಳನ್ನು ಕಟ್ಟುವುದರ ಬಗ್ಗೆ ವಿಗ್ರಹಗಳನ್ನು ಮಾಡುವುದರ ಬಗ್ಗೆ 
ವಿವರಿಸಿರುವ ಗಂಥ. 

ವೈಶಂಪಾಯನ: ಮಹಾಭಾರತದ ಕಥೆಯನ್ನು ಯುಧಿಷ್ಠರ ರಾಜನ ಮರಿ 
ಮಗನಾದ ರಾಜಾ ಜನಮೇಜಯನಿಗೆ ವೈಶಂಪಾಯನರು ಹೇಳಿದರು. 
ಜನಮೇಜಯನು ರಾಜಾ ಪರೀಕ್ಷಿತ್‌ನ ಮಗ. 

ವಾಲಖಲ್ಯ: ೬೦ ಸಾವಿರ (ಅರವತ್ತು ಸಾವಿರ) ಪರಿಶುದ್ಧ ಮನಸ್ಸಿನ 
ಯಷಿಗಳು ವಾಲಖಿಲ್ಕರು. ಪರಕಾಯ ಪ್ರವೇಶ ಅಥವಾ ತಾವು ಇರುವ 
ಶರೀರದಿಂದ ಮತ್ತೊಂದ ಶರೀರಕ್ಕೆ ಪ್ರವೇಶ ಮಾಡುವುದು. ಈ ವಿಜ್ಞಾನ 
ಇಲ್ಲದೆ ಶಾಸ್ತ್ರವು ೩೨ ಬಗೆಯ ಯೋಗಗಳನ್ನು ಅಣಿಮಾದಿ ಅಷ್ಟಸಿದ್ಧಿಗಳನ್ನು 
ಒಳಗೊಂಡಿದೆ. 

ಯಾಜ್ಞವಲ್ಕ್ಯ; 'ಶುಕ್ಷ ಯಜುರ್ವೇದ' ಯಾಜ್ಞವಲ್ಕ್ಯರು ಯಜುರ್ವೇದದಿಂದ 
ಸಂಗ್ರಹಿತವಾದ ಭಾಗ. ಅದನ್ನು ಆತ “ತನಗೆ ಸೂರ ದೇವನು ತಿಳಿಸಿಕೊಟ್ಟ ಪ್ರಕಾರ 
ಗ್ರಹಿಸಿದ ಹಾಗೆ ದೇವರು ಕಾಣಿಸಿಕೊಂಡಿದ್ದು, ಕುದುರೆಯ ಮುಖವುಳ್ಳ 
ಶರೀರದೊಂದಿಗೆ. ಇದನ್ನು ವಾಜಸನೇಯ ಯಜುರ್ವೇದ ಎನ್ನುತ್ತಾರೆ. 

ಶತಪಥ ಬ್ರಾಹ್ಮಣ: ಶತಪಥ ಬ್ರಾಹ್ಮಣವು ವಾಜಸನೇಯ ಸಂಹಿತೆಯಲ್ಲಿದ್ದು 
ಯಜುರ್ವೇದದ ಒಂದು ಭಾಗವಾಗಿದ್ದು, ಬ್ರಾಹ್ಮಣಗಳಲ್ಲೇ ಅತಿ ಮುಖ್ಯವಾದುದು. 
ಎಲ್ಲರಿಗೂ ಸುಪರಿಚಿತವಾದುದು ಮತ್ತು ಸವಿಸ್ತಾರವಾದುದು. 

ಯಾಜ್ಯವಲ್ಯ್ಯ ಸ್ಮೃತಿಯು ಮನುಸ್ಮತಿಯಷ್ಟೇ ಪ್ರಖ್ಯಾತಿಯಾಗಿದೆ. ಅನೇಕಾನೇಕ 
ಪಾಪಕರ್ಮಗಳ ನಿವಾರಣೆಗೆ ಮಾರ್ಗೋಪಾಯಗಳನ್ನು ಸೂಚಿಸಿದೆ. ಅಗತ್ಯ 
ಬಿದ್ದಾಗ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಬಗೆಯನ್ನೂ ಹೇಳಲಾಗಿದೆ. 

ಯಾಜ್ಞವಲ್ಕ್ಯ ಮಹರ್ಷಿಯ ಇತರ ಗಂಥಗಳೆಂದರೆ ಪ್ರತಿಜ್ಞಾ (Pratinjna) 
ಸೂತ್ರ ಯೋಗ ಯಾಜ್ಞವಲ್ಕ್ಯ ಮುಂತಾದವುಗಳು. ಬೃಹದಾರಣ್ಯಕ ಉಪನಿಷತ್ತಿನ 
ಮೂರು ಮತ್ತು ನಾಲ್ಕನೆಯ ಅಧ್ಯಾಯಗಳನ್ನು ಓದಿದಾಗ ಅದರಲ್ಲಿ ಮಹರ್ಷಿ 
ಹೇಳಿರುವ ವೇದಾ೦ತ ವಿಷಯಗಳೇ ತುಂಬಿರುವುದು ಗೋಚರವಾಗುತ್ತದೆ. 


೬೬ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ವೇದಕಾಲದ ಅನಂತರದ ಯಷಿಗಳು: 

ಕಲ್ಪಶಾಸ್ತ: ಶ್ರೌತಸೂತ್ರ ಅಂದರೆ ವೇದಾಂತರ್ಗತ ಹೋಮ-ಹವನಗಳ 
ವಿಧಿಗಳು. ಉದಾಹರಣೆಗೆ ರಾಜರುಗಳು, ಯಷಿಗಳು ಮಾಡುವ ಯಜ್ಞಯಾಗಾದಿಗಳು 
ಮುಂತಾದವುಗಳು. 

೨. ಗೃಹ್ಯ ಸೂತ್ರದಲ್ಲಿ ಗೃಹಸ್ಥನಾದವನು ತನ್ನ ಹೆಂಡತಿ, ಮಕ್ಕಳು ಮತ್ತು 
ಬಂಧು-ಬಾಂಧವರೊಡನೆ ಆಚರಿಸಬೇಕಾದ ನಡವಳಿಕೆಯ ರೀತಿ ನೀತಿಗಳ ಬಗ್ಗೆ 
ಹೇಳಲಾಗಿದೆ. 


೩. ಧರ್ಮಸೂತ್ತದಲ್ಲಿ ರಾಷ್ಟ್ರದ, ಸಮಾಜದ ಕಟ್ಟುಕಟ್ಟಳೆಗಳನ್ನು ನಿಯಮಗಳನ್ನು 
ಪಾಲಿಸಿ ಜನರೆಲ್ಲರೂ ಒಂದೇ ಬಗೆಯ ಆಚರಣೆಯಲ್ಲಿರುವಂತಹ ವಿಧಿವಿಧಾನಗಳನ್ನು 


ಹೇಳಲಾಗಿದೆ. 
೪. ಪಿತೃಮೇಧ ಸೂತ್ರ: ಇದರಲ್ಲಿ ಕುಟುಂಬದಲ್ಲಿನ ಯಾರಾದರೂ 
ಕಾಲವಾದಾಗ ಆಚರಿಸಬೇಕಾದ ಪಿತೃಕರ್ಮದ ವಿಧಿವಿಧಾನಗಳನ್ನು ಹೇಳಲಾಗಿದೆ. 
ಆಪಸ್ತಂಭ (ಕ್ರಿಪೂ. ೬೦೦): ಆಪಸ್ತಂಭ ಸೂತ್ರವು ಶ್ರೌತಸೂತ್ರವಾಗಿದ್ದು, 


ವೇದವಿಹಿತವಾದ ಹೋಮ-ಹವನಗಳನ್ನು ಆಚರಿಸುವಾಗ ಮಾಡುವ ವಿಧಾನಗಳನ್ನು 


ಸೂಚಿಸುವ ಅಥವಾ "ಪ್ರಯೋಗ'ವೆಂದು ಹೇಳಲಾಗುವ ಸೂತ್ರಗಳನ್ನು ಸಂಕ್ಷಿಪ್ತವಾಗಿ 
ಹೇಳಲಾಗಿದೆ. ತಿಳಿದವರು ಈ ಸೂತ್ರದಲ್ಲಿನ ಭಾಷೆಯನ್ನು ಅಳವಡಿಸಿಕೊಂಡು 
ಪ್ರಯೋಗ ಮಾಡಬೇಕು. 

ಅಧ್ವರ್ಯನಾದ ಪುರೋಹಿತನಿಗೆ ಈ ಸೂತ್ರಗಳು ನೆರವಾಗುವುದು ಹಾಗೂ 
ಹೇಗೆ ಆಚರಿಸಬೇಕೆಂಬ ಸೂಚನೆಗಳನ್ನೂ ನೀಡುತ್ತವೆ. ಯಜ್ಞವು ಪ್ರಾರಂಭವಾಗುವುದಕ್ಕೆ 
ಮುಂಚೆ ಯಜ್ಞಕುಂಡವನ್ನು ನಿರ್ಮಿಸುವ ಸ್ಥಳ, ನೆಲದ ಅಳತೆ, ಯಜ್ಞಕುಂಡದ 
ರಚನೆ, ಸೂಕ್ತ ಭಾಂಡ(ಪಾತ್ರೆಗಳ ಆಯ್ಕೆ, ನೀರು ಮತ್ತು ಸೌದೆಗಳ ಸಂಗ್ರಹ 
ಮತ್ತು ನಿಯಮಕ್ಕನುಗುಣವಾಗಿ ಹೋಮಕುಂಡದಲ್ಲಿ ಅಗ್ನಿಯ ಆವಾಹನೆ ಎಲ್ಲವೂ 
ಈ ಕೈಪಿಡಿಯಲ್ಲಿವೆ. ಇವೆಲ್ಲ ಮಂತ್ರಗಳು ಯಜುರ್ವೇದದ ಪುನಶ್ನರಣೆ(ಪುನರುಕ್ತಿ) 
ಯಾಗಿದೆ. ಈ ಸಣ್ಣ ಕೈಪಿಡಿಯಲ್ಲಿ ಯಜ್ಞಕುಂಡದ ನಿರ್ಮಾಣ, ಆಕಾರ ಹಾಗೂ 


ಅದರ ವಿಸ್ತೀರ್ಣ (ಉದ್ದ-ಅಗಲ) ಕೋಣೆಗಳ ಬಗ್ಗೆ ಮುಂತಾದವುಗಳನ್ನು 


ಹೇಳಲಾಗಿದೆ. ಕೆಲವು ಪ್ರಥಮ ವಿದ್ವಾಂಸರಲ್ಲಿ ಒಬ್ಬರಾದ ಆಪಸ್ತಂಭರ ಕೃತಿಯಲ್ಲಿ 
ಗಣಿತಶಾಸ್ತ್ರ ಬೀಜಗಣಿತ, ಜ್ಯಾಮಿತಿ ಗ ತ್ರಿಕೋನಮಿತಿಗಳು "ಸೇರಿವೆ. ಏಕೆಂದರೆ 
ಆಗಿನ ಕಾಲದ ಸೂಕ್ತಿಗಳು ಆಧ ಕಾಲದ ಜ್ಯಾಮಿತಿಯ ಬಗ್ಗೆ ಹೊಂದಿಕೊಳ್ಳಲು 
ತಿಳಿಸಬೇಕಾದ ಸೂಕ್ತಗಳು ಅಂದರೆ ಚೌಕ ಸ ಕೋನಗಳು, ನೀಳಚೌಕಾಕೃತಿ, 
ಸಮಬಾಹುಗಳುಳ್ಳ ತ್ರಿಕೋನಗಳು, ವೃತ್ತಗಳು, ಅರ್ಧವೃತ್ತಗಳ ಬಗ್ಗೆ ತಿಳಿಯ 
ಬಹುದಾಗಿದೆ. 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ಶ್ರಿಶ್ರಿ 


ಆಪಸ್ತಂಭ ಗೃಹ್ಯಸೂತ್ರದಲ್ಲಿ, ಹಿಂದೂ ಜನರಲ್ಲಿ ಆಚರಣೆ ಮಾಡಲೇಬೇಕಾದ 
ಒಂದು ಮುಖ್ಯವಾದ ಕರ್ಮ ಶ್ರಾದ್ಧವನ್ನು ಮಾಡುವುದು. ಅದನ್ನು ಒಳ್ಳೆಯ 
ಭೋಜನ ಮತ್ತು ಕಾಲವಾದವರನ್ನು ಕುರಿತಾದ ಪೂಜೆಗಳಿಂದ ವರ್ಷಕ್ಕೊಮ್ಮೆ 
ಅಚರಿಸಬೇಕು. 

ಆಶ್ವಲಾಯನ (ಕ್ರಿಪೂ.೬೦೦): ಆಶ್ವಲಾಯನ ಸುತ್ತವು, ಶ್ರೌತಸೂತ್ರದ ಗುಂಪಿಗೇ 
ಸೇರಿದಂತಹ ಸಣ್ಣ ಕೈಪಿಡಿ. ಇದರಲ್ಲಿ 'ಪ್ರಯೋಗ' ಅಥವಾ ಯಜ್ಞಯಾಗಾದಿಗಳ 
ಬಗ್ಗೆ ಆಚರಿಸಬೇಕಾದ ನಿಯಮಗಳನ್ನು ವಿವರಿಸಲಾಗಿದೆ. ಇದು ಸಣ್ಣ ಸಣ್ಣ 
ಪದಗಳನ್ನೊಳಗೊಂಡಿದ್ದು ಸೂತ್ರರೂಪದಲ್ಲಿದೆ. ಈ ಪುಸ್ತಕವು ವಾಮಾಚಾರವನ್ನು 
ಮಾಡುವ ಪುರೋಹಿತರು ಅನುಸರಿಸುವಂತಹುದು. 

ಸರಸ್ಪತೀ ದಶಶ್ಲೋಕಿ: ದೇವಿಸರಸ್ವತಿಯ ಬಗ್ಗೆ ಹತ್ತು ಶ್ಲೋಕಗಳನ್ನೊಳ 
ಗೊಂಡಿದೆ. ಈ ವಿದ್ಯಾಮಾತೆಯ ಶ್ಲೋಕಗಳು ಅನುಷ್ಟುಪ್‌ ಛಂದಸ್ಸಿನಲ್ಲಿದ್ದು 
ಖಷಿಗಳಿಂದ ಸಂಗ್ರಹಗೊಂಡಿದೆ. ಇದನ್ನು ಸರಸ್ವತೀ ರಹಸ್ಯೋಪನಿಷತ್ತಿನಿಂದ 
ಆಯ್ದುಕೊಳ್ಳಲಾಗಿದೆ. ನಂಬಿಕೆ, ಬುದ್ಧಿವಂತಿಕೆ, ಜಾಣತನ, ಜ್ಞಾಪಕಶಕ್ತಿ, ವಾಕ್ಕನ್ನು 
ಅನುಗ್ರಹಿಸುವ ದೇವತೆಯೆಂದು ಸಂಕ್ಷಿಪ್ತವಾಗಿ ಪ್ರಾರ್ಥಿಸಲಾಗಿದೆ. ಇದನ್ನು ಅಭ್ಯಾಸ 
ಮಾಡುವವರಿಗೆ ಸತ್ಯದ ಅರಿವುಂಟಾಗುತ್ತದೆ, 

ಬೋಧಾಯನ (ಕ್ರಿಪೂ.೬೦೦): (ಬೌಧಾಯನಸೂತ್ರ) ಯಜ್ಞಗಳನ್ನು 
ನಿರ್ವಹಿಸುವ ಪುರೋಹಿತರು ಪಠಿಸುವ ಮಂತ್ರಗಳ ರೀತಿಯನ್ನು ತಿಳಿಸುವ 
ಕೈಪಿಡಿಯಾಗಿದೆ. ಇದು "ಶ್ರೌತ ಶಾಸ್ತ್ರದ' ಗುಂಪಿಗೆ ಸೇರಿದೆ. 

ಚರಕ (ಕ್ರಿಪೂ. ೧೦೦೦): "ಚರಕ ಸಂಹಿತೆ'ಯು ಆಯುರ್ವೇದದ ಪ್ರಥಮ 
ಗಂಥಗಳಲ್ಲಿ ಒಂದಾಗಿದೆ. ಆಯುರ್ವೇದವು ಮಾನವನ ಆಯುಸ್ಸನ್ನು ಹೆಚ್ಚಿಸುವುದು, 
ಗಿಡಮೂಲಿಕೆಗಳ ಉಪಯೋಗವನ್ನು ತಿಳಿಸುವುದು. ಮನುಷ್ಯನ ದೇಹದಲ್ಲಿನ 
ರಕ್ತಚಲನೆಯನ್ನು ಪರಿಶೀಲಿಸುವುದು ಮತ್ತು ದೇಹದ ಮೇಲೆ ಔಷಧಿಗಳ ಪ್ರಯೋಗ 
ಹೇಗಾಗುವುದನ್ನು ತಿಳಿಸುತ್ತದೆ. 

ಧನ್ವಂತರಿ ಮತ್ತು ಅತ್ರಿ, ಭರದ್ವಾಜ, ಅಗ್ನಿವೇಶ ಮುಂತಾದ ಯಖಷಿಗಳು ಈ 
ಕಾರ್ಯದಲ್ಲಿ ಸೇರಿದ್ದರು. ಈ ಗ್ರಂಥದಲ್ಲಿನ ಒಂದು ಭಾಗದಲ್ಲಿ ಆನೆ, ಕುದುರೆ 
ಮತ್ತು ದನಕರುಗಳ ಚಿಕಿತ್ಸೆಗೆ ಮತ್ತು ಹಾವಿನ ಕಡಿತ ಮುಂತಾದವುಗಳಿಗೆ ಅಗತ್ಯವಾದ 
ಸೂಚನೆಗಳಿದ್ದುದೇ ಅಲ್ಲದೆ "ವೃಕ್ಷ ಆಯುರ್ವೇದ' ಎಂಬ ಸಸ್ಯವಿಭಾಗದಲ್ಲಿ 
ತೋಟದಲ್ಲಿರಬೇಕಾದ ಮತ್ತು ಅವುಗಳನ್ನು ಪೋಷಿಸಬೇಕಾದ ಪದ್ಧತಿಗಳನ್ನು 
ತಿಳಿಸಲಾಗಿದೆ. ಸುಮಾರು ಎರಡು ಸಾವಿರ ಸಸ್ಯ ವರ್ಗದಲ್ಲಿನ ಗಿಡಮೂಲಿಕೆಗಳ 
ಬಗ್ಗೆ ತಿಳಿಸಿ ಅವುಗಳ ಔಷಧೀಯ ಗುಣಗಳನ್ನು ತಿಳಿಸಿದ್ದಾರೆ. 


೬೮ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಕಣಾದ (ಕ್ರಿಪೂ.೬೦೦): "ವೈಶೇಷಿಕ ಶಾಸ್ತ' ಅಥವಾ ಮಾನಸ ಮೂಲತತ್ವ 
ಶಾಸ್ತ್ರ ಇಲ್ಲವೆ ಅಧ್ಯಾತ್ಮ ಶಾಸ್ತ್ರವನ್ನು "ವಿಶೇಷ * "ರೀತಿಯಲ್ಲಿ ಅಧ್ಯಯನ ಮಾಡಿ, 
ಪಕ್ಕ ಸಿಯಲ್ಲಿ ಗೋಚರವಾಗುವ ಸತ್ಯಜ್ವಾನ ರೂಪದಲ್ಲಿ ವಿವರಿಸಿದ್ದಾನೆ. 

ಭೂಮಿ, ನೀರು. ಬೆಳಕು, ಗಾಳಿ, ಕಾಲ, ಆಕಾಶ, ದಿಕ್ಕು, ಮನಸ್ಸು ಮತ್ತು 
ಆತ್ಮಗಳು ಎಂದೂ ಬದಲಾವಣೆ ಹೊ೦ದದ ಪ್ರತ್ಯೇಕವಾದ ವೃತ್ಯಾಸಗಳಿಂದ ಕೂಡಿವೆ. 
ಪ್ರತಿಯೊಂದೂ ತನ್ನದೇ ಆದ ಮೂಲಭೂತ ಗುಣ, ಕರ್ಮಗಳನ್ನು ಹೊಂದಿವೆ. 


೩೭೩ ಸೂತ್ರಗಳಿರುವ ಹನ್ನೆರಡು ಅಧ್ಯಾಯಗಳಲ್ಲಿ ಖುಷಿಯು ಇವೆಲ್ಲವನ್ನೂ 


ವಿವರವಾಗಿ ತಿಳಿಸಿದ್ದಾರೆ. ಪ್ರಾಯಶಃ ಈ ಯಷಿಯು ಪ್ರಪಂಚದ ಮೊಟ್ಟಮೊದಲಿಗೆ 
ಈ ವಿಶ್ವವು ಅಸಂಖ್ಯಾತ ಅಣುಗಳಿಂದ ರೂಪಿತವಾಗಿದೆಯೆಂದು, ಪ್ರತಿಯೊಂದು 
ಅಣುವು ತನ್ನದೇ ಆದ ವಿಶಿಷ್ಟ ಗುಣವನ್ನು ಹೊಂದಿದೆಯೆಂದು ತಿಳಿಸಿರುವ 
ವ್ಯಕ್ತಿಯೆಂದು ಹೇಳಬಹುದು. 

ಕಾತ್ಯಾಯನ (ಕ್ರಿ.ಪೂ.೫೦೦): ಬಹಳ ಪ್ರತಿಭಾಶಾಲಿಯಾದ ಯಷಿ. 


ಜ್ಯಾಮಿತಿಯಲ್ಲಿನ ತಿಭುಜಗಳು, ದೀರ್ಫ ಚತುರಸಗಳು, ಚೌಕಗಳು ಮುಂತಾದವುಗಳನ್ನು 


ಕ್ರಿ.ಪೂ. ೫೦೦ರಲ್ಲಿ ಬರೆದು ಪುನಃ ಈ ಯಷಿಯು 'ವಾರ್ತಿಕ' ಎನ್ನುವ 
ಪ್ರಮಾಣಬದ್ಧವಾದ ಸೂತ್ರಗಳನ್ನೊಳಗೊಂಡ ವ್ಯಾಖ್ಯೆಯನ್ನು ಬರೆದಿದಾನೆ. ಇದರ 
ಮೂಲಕರ್ತೃ ವ್ಯಾಕರಣ ಪಂಡಿತನಾದ ಪಾಣಿನಿ. 

ಲಾತ್ಕಾಯನ (ಕ್ರಿಪೂ. ೬೦೦): ಲಾತ್ಯಾಯನ ಸೂತ್ರ- ಈ ಗ್ರಂಥವು ಶ್ರೌತ 
ಸಂಹಿತೆಯ ಭಾಗವಾಗಿದ್ದು, ಉಪಯೋಗಕ್ಕೆ ಬರಬಹುದು ಅಥವಾ ಸಾಮವೇದದ 


ಬಳಕೆಯನ್ನು ಮಾಡುವ "ಉದ್ದಾತೃ' ಪುರೋಹಿತರು ಸಾಮವೇದದ ಮಂತ್ರಗಳನ್ನು 


ಹೇಗೆ ರಾಗವಾಗಿ ಹಾಡಬೇಕೆನ್ನುವ “ಪ್ರಯೋಗ' ಎನ್ನುವ ಭಾಗವನ್ನೊಳಗೊಂಡಿದೆ. 
ಪತಂಜಲಿ (ಕ್ರಿ.ಪೂ.೨೦೦): ಇವರು ರಚಿಸಿರುವ ಗ್ರಂಥವು ಒಂದು 
ನಿರ್ದಿಷ್ಟವಾದ ವಿಷಯದ ಬಗ್ಗೆ ಬರೆಯಲಾಗಿದೆ. 

೧. ಸಮಾಧಿಪಾದ (ಪ್ರಕರಣಗ್ರಂಥ)- ಶುದ್ಧ ಜಾಗ್ರದಾವಸ್ಥೆ (ಪರಿಶುದ್ಧ 
ಜಾಗ್ರದಾವಸ್ಥೆ) 

೨. ಸಾಧನಪಾದ- ಯೋಗದ ಪದ್ಧತಿಗಳು ಮತ್ತು ತಂತ್ರಗಳನ್ನು ತಿಳಿಯುವುದು. 

೩. ವಿಭೂತಿಪಾದ- ಆಧ್ಯಾತ್ಮಿಕ ಶಕ್ತಿಯನ್ನು ಹೊರತರುವುದು. 

೪, ಕೈವಲ್ಯಪಾದ- ಮೋಕ್ಷ ಅಥವಾ ವಿಮುಕ್ತಿ ಹೊಂದುವುದಕ್ಕೆ ಬೇಕಾದ 
ಸಾಧನೆಯ ಬಗ್ಗೆ ತಿಳಿಸಿದೆ. ಎಂಟು ಬಗೆಯ ಸೂತ್ರಗಳು ಅಥವಾ “ಅಷ್ಟಾಂಗ 
ಯೋಗ'ದ ಸಂಕ್ಷಿಪ್ತ ರೂಪದಲ್ಲಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, 
ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇದನ್ನು ದೇಹದ ನಾನಾ 
ಭಾಗಗಳನ್ನು ಬಳಸಿ ಯೋಗಾಸನಗಳನ್ನು ಹಾಕಬೇಕು. ಕುಳಿತುಕೊಳ್ಳುವುದು, 


ಖಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೬೯ 


ಆಲೋಚಿಸುವುದು, ಅನುಭವಕ್ಕೆ ತಂದುಕೊಳ್ಳುವುದು, ಇಷ್ಟಪಡುವುದು, 
ಏಕಾಗತೆಯಿಂದಿರುವುದು, ಧ್ಯಾನ ಮಾಡುವುದು ಮತ್ತು ಸಮಾಧಿ ಸ್ಥಿತಿಗೆ ತಲುಪುವುದು- 
ಇವೆಲ್ಲವೂ ಶರೀರದ ಮೇಲಿನ ಹತೋಟಿಯಲ್ಲಿದ್ದು ಮತ್ತು ಎಲ್ಲ ಜ್ಞಾನೇಂದ್ರಿಯಗಳು 
ಅಧೀನಕ್ಕೊಳಪಡುವುದೇ ಯೋಗದ ಉದ್ದೇಶ. ಹಾಗಾದಾಗ ಆ ಆತ್ಮವನ್ನು "ಪತ್ಯಗಾತ್ಸ' 
ಎಂದು ಕರೆಯಲಾಗುವುದು. ಆತ್ಮವು ಇಂದ್ರಿಯಗಳಿಂದ ಪೂರ್ತಿಯಾಗಿ 
ವಿಮುಖವಾದಾಗ ಅಥವ ಅದನ್ನು 'ಪರಮಾತ್ಮನ' ಎಂದು ಇಂದ್ರಿಯಗಳ 
ಸುಖಾನುಭವವನ್ನು ಪಡೆದಾಗ ಕರೆಯುವರು. 

ಮಹಾಭಾಷ್ಯ: ಪಾಣಿನಿಯ “ಅಷ್ಟಾಧ್ಯಾಯಿ' ಅಥವಾ ಸಂಸ್ಕೃತ ವ್ಯಾಕರಣದ 
ವ್ಯಾಖ್ಯೆ. ವೇದವೆಂದರೆ ವೇದ ಅಥವಾ "ವೇದಾನಂ ವೇದ' ಎಂದು ಕರೆದಿದ್ದಾನೆ. 
ಮತ್ತು ಪಾಣಿನಿಯಷ್ಟೇ ಅಧಿಕಾರಯುತವಾಗಿ ರಚನೆಗೊಂಡಿದೆ ಈ ಗ್ರಂಥ. ಅಷ್ಟೇ 
ಪ್ರಸಿದ್ಧಿಯಾಗಿದೆ ಕೂಡಾ. 

ಪಿಂಗಳ (ಕ್ರಿಪೂ. ೩೦೦): ಛ೦ದಶ್ಶಾಸ್ತ್ರ ಅಥವಾ ಛಂದಸ್ಸು ಅಥವಾ ಅಕ್ಷರಗಳ 
ಲೆಕ್ಕಾಚಾರ ಹಾಕಿ ಅದಕ್ಕೊಂದು ಹೆಸರನ್ನು ಕೊಟ್ಟು ರಚನೆ ಮಾಡಿದ ಗಂಥ. 
ಪಿಂಗಳ ಯಷಿಯ ಈ ಗಂಥ ರಚನೆ ಈ ಶಾಸ್ತ್ರದಲ್ಲಿನ ಮೊಟ್ಟಮೊದಲ ಪ್ರಯತ್ನವೆಂದು 
ಹೇಳುತ್ತಾರೆ. 

ಇದು ಸೂತ್ರರೂಪದಲ್ಲಿದ್ದು, ವೇದಮಂತ್ರಗಳನ್ನು ಪದ್ಯರೂಪದಲ್ಲಿ 
ಕಾವ್ಯಲಕ್ಷಣಗಳನ್ನು ಹೊಂದಿದ ಶಾಸ್ತ್ರರೀತಿಯಲ್ಲಿ ಓದಬೇಕೆಂದು ಹೇಳಲಾಗಿದೆ. 
ಈ ಶಾಸ್ತ್ರದಲ್ಲಿ ಅನೇಕ ಲೆಕ್ಕಾಚಾರಗಳನ್ನೊಳಗೊಂಡ ಛಂದಸ್ಸುಗಳಿವೆ. ಉದಾಹರಣೆಗೆ 
ನಾಲ್ಕು ಸಾಲುಗಳಲ್ಲಿ ಏಳು ಅಕ್ಷರಗಳಿರುವ ಗಾಯತ್ರಿ ಛಂದಸ್ಸು ನಾಲ್ಕು ಸಾಲುಗಳಿದ್ದು, 
ಪ್ರತಿಯೊಂದು ಸಾಲಿನಲ್ಲೂ ಎಂಟು (೮) ಅಕ್ಷರಗಳಿರುವ ಅನುಷ್ಟುಪ್‌ ಛಂದಸ್ಸು, 
ಹದಿನಾರು ಅಕ್ಷರಗಳನ್ನೊಳಗೊಂಡ ತಿಷ "ಮುಂತಾದವುಗಳು. 

ಪಾಣಿನಿ «ಕಿ (ಕ್ರಿಪೂ. ೪೦೦: "ಶಿಕ್ಷಾ ಶಾಸ್ತ ' (ವೇದದ ಭಾಗ ಅಥವಾ ವೇದಾಂಗ) 
ವೇದದ ಬಗ್ಗೆ ಹೇಳುವಾಗ ಅದರ ಲಿಕ್ಷರ ಲಕ್ಷಣಗಳನ್ನು ಪ್ರಪ್ರಥಮವಾಗಿ 
ತಿಳಿದುಕೊಳ್ಳಬೇಕಾದ ಶಾಸ್ತ್ರ ವೇದ ಮಂತ್ರಗಳನ್ನು ಉಚ್ಚರಿಸುವಾಗ ಅದರದೇ 
ಆದ ಗುಣಲಕ್ಷಣಗಳಿರುತ್ತಷೆ. ಉದಾಹರಣೆಗೆ ವೇದ. ಮಂತ್ರದ ಶಬ್ದದ ಉಚ್ಚಾರ, 
(ಏರು ತಗ್ಗುಗಳು), ಆಳ 'ದೀರ್ಪ ಹಾಗೂ ಹಸ್ತಸ್ವರಗಳು ಮತ್ತು ಪುನರುಚ್ಚಾರವಾಗುವ 
ಶಬ್ದಗಳು. ಇದು ಮಾತ್ರವಲ್ಲದೆ ವಿಶ್ಲೇಷಣೆ ಮಾಡಿ ಸರಿಯಾದ ರೀತಿಯಲ್ಲಿ ವೇದ 
ಮಂತ್ರಗಳನ್ನು (ಸರಿಯಾಗಿ) ಉಚ್ಚರಿಸುವುದನ್ನು ಕಲಿಯುವುದು ಮುಂತಾದವುಗಳು. 
(ಅಷ್ಟ ಅಧ್ಯಾಯೀ ವ್ಯಾಕರಣ” ಎ೦ಬ ವ್ಯಾಕರಣಗ್ರಂಥ ಇಲ್ಲವೆ ಸಂಸ್ಕೃತ ಭಾಷೆಯನ್ನು 
ಕಲಿಸುವ ಶಾಸ್ತ್ರ (ಭಾಷೆಯ ನುಡಿಗಟ್ಟನ್ನು ತಿಳಿಸುವ ಶಾಸ್ತ್ರ ವೇದಗಳ ಅಂಗಗಳು 


೭೦ ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


ಅಥವಾ ವೇದಾಂಗಗಳನ್ನೊಳಗೊಂಡಿರುವ ಈ ಶಾಸ್ತ್ರವನ್ನು ಪತಂಜಲಿ ಮಹರ್ಷಿಯು 
ವೇದಗಳಲ್ಲಿನ ವೇದವೆಂದು ಅಥವಾ "ವೇದಾನಾಂ ವೇದ' ಎಂದು ಕರೆದಿದ್ದಾನೆ. 
ಎಂಟು ಅಧ್ಯಾಯಗಳನ್ನೊಳಗೊಂಡಿರುವುದರಿಂದ “ಅಷ್ಟಾಧ್ಯಾಯಿ' ಎಂದು 
ಕರೆದಿದಾರೆ. ಈ ಪುರಾತನ ವ್ಯಾಕರಣ ಗ್ರಂಥವು ಪುರಾತನವಾದ ಭಾಷೆಯೆಂದು 
ವಿಶ್ವದಲ್ಲೇ ಪ್ರಸಿದ್ಧಿಯಾಗಿರುವ ಸಂಸ್ಕೃತ ಭಾಷೆಯ ಪದಗಳ ಬಳಕೆ, ಲಿ೦ಗಪ್ರಭೇದ. 
ಪದ ಜೋಡಣೆ ಮುಂತಾದವುಗಳನ್ನೊಳಗೊಂಡಿದೆ. ೩೯೯೬ ಸೂತ್ರಗಳಲ್ಲಿ 
ನಿಯಮಗಳನ್ನು ಹೇಳಲಾಗಿದೆ. 

ಶಾಕಟಾಯನ (ಕ್ರಿ.ಪೂ.೮೦೦): “ಲಕ್ಷಣ ಶಾಸ್ತ್ರ ಹೆಂಗಸರ ಹಾಗೂ ಗಂಡಸರ 
ಒಳ್ಳೆಯ ಹಾಗೂ ಕೆಟ್ಟ ಸ್ವಭಾವದ ಲಕ್ಷಣಗಳನ್ನು ಗುರುತಿಸುವುದರ ಬಗ್ಗೆ 
ವಿವರಿಸಲಾಗಿದೆ. ಇಷ್ಟೇ ಅಲ್ಲದೆ, ಪ್ರಾಣಿಗಳ ಮತ್ತು ಇತರ ಜೀವಜ೦ತುಗಳ ಲೈಂಗಿಕ 
ಉದ್ದೇಶ ಮತ್ತು ರೀತಿಗಳನ್ನು ತಿಳಿಸಲಾಗಿದೆ. 

ವಾತ್ಸಾಯನ (ಕ್ರಿಶ. ೫೦೦): ಕಾಮಸೂತ್ರ- ಲೈಂಗಿಕ ವಿಚಾರಗಳೆಲ್ಲದರ 
ಬಗ್ಗೆ ಅಥವಾ ಮಾನವನ ಜೀವನದಲ್ಲಿ ಲೈಂಗಿಕ ವಿಚಾರಗಳನ್ನು ಅಳವಡಿಸಿ 
ಕೊಂಡಿರುವುದರ ಬಗ್ಗೆ ಹೇಳಲಾಗಿದೆ. 

ಬುದ್ಧಿವಂತನಾದ, ತಿಳುವಳಿಕೆಯುಳ್ಳ ಮನುಷ್ಯ ಧರ್ಮ ಮತ್ತು ಅರ್ಥಗಳ 
ಬೆಳಕಿನಲ್ಲಿ ಕಾಮವನ್ನು ಗೆದ್ದಾಗ ಮತ್ತು ಸಂಬಂಧಗಳನ್ನು ದೂರೀಕರಿಸಿದಾಗ 
ಸಿದ್ಧಿಯುಂಟಾಗುತ್ತದೆ ಅಥವಾ ಜೀವನದ ಪರಮಗುರಿಯನ್ನು ತಲುಪಲು 
ಸಾಧ್ಯವಾಗುವುದು (ಕಾಮಸೂತ್ರದ ರತ್ನ ಪರೀಕ್ಷ ಅಥವಾ ರತ್ನಗಳನ್ನು ಪರೀಕ್ಷಿಸುವ 
ರೀತಿ. ಇದರಲ್ಲಿ ಮೂವತ್ತೆರಡು ಬಗೆಯ ಪರೀಕ್ಷಾ ವಿಧಾನಗಳನ್ನು ತಿಳಿಸಿ 
ರತ್ನಗಳು ಅಪ್ಪಟವಾದುದೋ ಕೃತ್ರಿಮವಾದುದೋ ಎಂದು ತಿಳಿಸುವುದು 
ಮಾತ್ರವಲ್ಲದೆ, ಆ ರತ್ನಗಳ ಗುಣಲಕ್ಷಣಗಳು ಹಾಗೂ ಅದರ ಉತ್ಕೃಷ್ಟತೆಯನ್ನು 
ತೂಕವನ್ನು ತಿಳಿಸುವುದು ಮುಂತಾದವುಗಳನ್ನು ಈ ರತ್ನಪರೀಕ್ಷಾ ಗ್ರಂಥವು 
ಒಳಗೊಂಡಿದೆ. 

ಯಾಸ್ಕ (ಕ್ರಿಶ. ೭೦೦): "ನಿರುಕ್ತ ಶಾಸ್ತ್ರ, ಅಥವಾ ವ್ವತ್ಪತ್ತಿಯನ್ನು ಕೂತ 
(ವೇದ ಅಥವಾ ವೇದಾ೦ಗದ ಒಂದು ಶಾಖೆ) ಈ ಗಂಥದಲ್ಲಿ ಪ್ರಕರಣ ಗ್ರಂಥ 
ಮೂಲ ಮತ್ತು ಅದರ ಬೆಳವಣಿಗೆಯ ಬಗ್ಗೆ ತಿಳಿಸುತ್ತಾ ವೇದ ಮಂತ್ರಗಳಲ್ಲಿನ 
ಶಬ್ದಗಳ ಪಾರಿಭಾಷಿಕ ಪದಗಳ ವಿವರ ತಿಳಿಸಲಾಗಿದೆ. ಅವು ನಾಲ್ಕು ವಿಧವಾಗಿರುತ್ತವೆ. 
ನಾಮ, ಆಖ್ಯಾತ, ನಿಪಾಲ ಮತ್ತು ಉಪಸರ್ಗಗಳಾಗಿದ್ದು, ಇವೆಲ್ಲವೂ ಎಂಟು 
ಅಧ್ಯಾಯಗಳಲ್ಲಿವೆ ಮತ್ತು 'ನಿಘಂಟು' ಅಂದರೆ ಪದಗಳ ಅರ್ಥವನ್ನೊಳಗೊಂಡು 
ವ್ಯಾಖ್ಯಾನ ನೀಡಿದಂತಹ ಗ್ರಂಥ. ಈ ವಿಭಾಗಗಳಲ್ಲಿ ಅಥವಾ ಕಾಂಡಗಳಲ್ಲಿ ೧ 
ನಿಘಂಟುಕ ಅಥವಾ ವೇದದಲ್ಲಿನ ಶಬ್ದಗಳಿಗೆ ವಿಶೇಷ ಅರ್ಥವನ್ನು ಕೊಡುವಂತಹ 


ಯಷಿಗಳು ಬರೆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ತಾಂತ್ರಿಕ ಗ್ರಂಥಗಳು ೭೧ 


ಮಾಹಿತಿಯನ್ನೊಳಗೊಂಡದ್ದು ೨. ನೈಗಮ ಕಾಂಡ ವೇದಗಳಲ್ಲಿನ ಶಬ್ದಗಳ 
ಮೂಲಾರ್ಥ ಹಾಗೂ ಬಳಕೆಯ ಉದ್ದೇಶ ಮತ್ತು ಅವುಗಳ ಪ್ರಾಮುಖ್ಯತೆ. ೩. 
ದೈವತ ಕಾಂಡ. ಮೂರು ವಿಧವಾದ (ದೇವತೆಗಳಲ್ಲಿ) ಒಂದು ವರ್ಗದವರು 
ಸ್ವರ್ಗದಲ್ಲಿ (ದ್ಯುಸ್ಥಾನ) ಮತ್ತೆ ಕೆಲವರು ವಾತಾವರಣದಲ್ಲಿ (ಅಂತರಿಕ್ಷ) ಮತ್ತು 
ಕೆಲವರು ನೆಲದ ಮೇಲೆ (ಭೂಮಿ) ಇರುತ್ತಾರೆ ಎಂದು ತಿಳಿಸಲಾಗಿದೆ. 


ಸೇ ಜೇ ೫% ೫% 


ಅತ್ರಿ 


ಅಗಸ್ತ್ಯ 
ಭೃಗು 
ಭಾರದ್ವಾಜ 
ಚ್ಯವನ 
ದುರ್ವಾಸ 
ದಧೀಚಿ 
ಜಮದಗ್ನಿ 
ಗೌತಮ 
ಜಾಬಾಲ 
ಕಶ್ಯಪ 
ಕದರ್ಮ 
ಕರ್ಣವ 
ಕಪಿಲ 


ಮೈತ್ರೇಯಿ 
ಮನು 

ಮಾತಂಗಿ 
ಮಾತಂಗ 


ನರನಾರಾಯಣ 
ಪಿಪುಲಾದ 
ಪುಲಹ 
ಯಷ್ಯಶೃಂಗ 


ನೂರೊಂದು ಪ್ರಾಚೀನ ಯಷಿಗಳ ಕಿರು ಪರಿಚಯ 


೬. ಯಷಿಗಳ ಆಶ್ರಮಗಳು 


: ಚಿತ್ರಕೂಟ- ಉತ್ತರಪ್ರದೇಶದ ಬುಂದೇಲ್‌ಖಂಡದ ಸಮೀಪ, 


ಕೈಲಾಸ ಪರ್ವತ. 


: ವಾಶಿ, ಮಹಾರಾಷ್ಟ್ರ 

: ಭರೂಚ್‌, ಗುಜರಾತ್‌ 

: ಚಿತ್ರಕೂಟ, ಉತ್ತರ ಪ್ರದೇಶದ ಬುಂದೇಲ್‌ಖಂಡದ ಬಳಿ 
: ಚೌಸಿಯ, ಬಂಗಾಳದ ಬಳಿ 

: ಕಲಹ, ಭಾಗಲ್ಪುರ ಜಿಲ್ಲೆ 

; ಸಿದ್ಧಾಪುರ, ಅಹಮದಾಬಾದ್‌ ಸಮೀಪ 

: ಜಮಾನಿ, ಘಾಸೀಪುರದ ಸಮೀಪ. 

: ಮಿಥಿಲಾ, ಬಿಹಾರ 

: ಜಬ್ಬಲ್‌ಪುರ, ಮಧ್ದಪದೇಶ 


ರು 


: ಹರಿ ಪರ್ವತಗಳು, ಶ್ರೀನಗರ 

| ಸಿದ್ಧಾಪುರ, ಗುಜರಾತ್‌ 

: ನಾಥಪೀಠ, ಹರಿದ್ದಾರದ ಬಳಿ, ಉತ್ತರಾಂಚಲ 

: ಗಂಗಾಸಾಗರ, ಗಂಗಾನದಿ ಸಮುದ್ರವನ್ನು ಸೇರುವ ಸ್ಥಳ 


ಪಶ್ಚಿಮ ಬಂಗಾಳ. 


: ಕಾಮ್ಯಕ ಅರಣ್ಯ, ಉತ್ತರ ಪ್ರದೇಶ 

: ಮನಾಲಿ, ಹಿಮಾಚಲ ಪ್ರದೇಶ 

: ಯಷಿಮುಖ, ಕರ್ನಾಟಕ 

: ಹಸ್ತಿಶೂಪ, ಬಿಹಾರದ ಗಯೆಯ ಸಮೀಪ 
ಮಾರ್ಕಾಂಡೇಯ : 
: ಬದರಿ, ಉತ್ತರಾಂಚಲ 


ಗಂಗೋತ್ರಿ, ಹಿಮಾಚಲ 


ಸ ವನಮ್‌, ಹಿಮಾಲಯ 


ಪ್ಲಕ್ಷಪಸ್ತ 


ಕ ಹರಿದ್ದಾರ, ಉತ್ತರಾಂಚಲ 
: ಶೆ 


ನ್‌, ಬಾಲೀಪುರ, ಪಶ್ಚಿಮ ಬಂಗಾಳ 


ಯಷಿಗಳ ಆಶ್ರಮಗಳು ೭೩ 


ಸಾಂದೀಪನಿ : ಉಜ್ಜಯನಿ (ಅವಂತಿ), ಮಧ್ಯ ಪ್ರದೇಶ 

ಶುಕ್ರ : ಗೌಹತಿಯ ಹತ್ತಿರ ಹಸ್ತೆ, ಅಸ್ಸಾಮ್‌. 

ಶಾ(೦)ಡಿಲ್ಕ : ಶಾರದಾಪೀಠ, ಶ್ರೀನಗರ 

ವೇದವ್ಯಾಸ : ಬದರಿ, ಉತ್ತರಾಂಚಲ 

ವಿಶ್ವಾಮಿತ್ರ : ಬಕ್ಷರ್‌, ಬಿಹಾರ 

ವಸಿಷ್ಠ : ಅಬೂ ಬೆಟ್ಟ, ಅರಾವಳಿ ಪರ್ವತ ಶ್ರೇಣಿ, ರಾಜಾಸ್ಥಾನ 
ವಾಲ್ಮೀಕಿ : ಬಿರೂರ್‌, ಉತ್ತರ ಪ್ರದೇಶ 

ವಿಭಾಂಡಕ : ಖಷಿಕುಂಡ, ಭಾಗಲ್‌ಪುರದ ಬಳಿ, ಬಿಹಾರ 
ಯಾಜ್ಞವಲ್ಕ್ಯ : ಮಿಧಿಲಾ, ಬಿಹಾರ 


ಆ ಕಾಲದಲ್ಲಿನ ಯಷ್ಯಾಶ್ರಮಗಳು ಬರಿ ವಾಸಸ್ಥಾನಗಳು ಮಾತ್ರವೇ 
ಆಗಿರಲಿಲ್ಲ. ಅವು ಅನೇಕ ಅತ್ಯುನ್ನತ ಮಟ್ಟದ ಕಾರ್ಯ ಚಟುವಟಿಕೆಗಳ ಕೇಂದ್ರ 
ಬಿಂದುಗಳಾಗಿದ್ದವು. 

ಯಷಿಗಳಿಗೆ, ತಮ್ಮ ಆರಿಸಿದ ಶಿಷ್ಯವರ್ಗಕ್ಕೆ ಪರಂಪರಾಗತವಾಗಿ ಬಂದಿರುವ 
ಮಾರ್ಗದಲ್ಲಿ ಆಧ್ಯಾತ್ಮಿಕ ವಿದ್ಯೆಯನ್ನು ಮೌಖಿಕವಾಗಿ ಹೇಳಿಕೊಡುವ ವಿಧಾನ. 

ಈ ಪುಣ್ಯಸ್ಥಳಗಳಲ್ಲೇ ದೇವ ದೇವತೆಗಳನ್ನು ಕುರಿತ ಅನೇಕ ಉನ್ನತಮಟ್ಟದ 
ಸ್ತೋತ್ರಗೀತೆಗಳನ್ನು ರಚಿಸಲಾಯಿತು. ಅನೇಕ ಸ್ಮತಿ ಗ್ರಂಥಗಳ ರಚನೆಯಾಗಿದ್ದಲ್ಲದೆ, 
ಅನೇಕ ಪ್ರಕರಣ ಗ್ರಂಥಗಳು ಬೆಳಕು ಕಂಡವು. ಕೈಪಿಡಿಗಳನ್ನು ಒದಗಿಸಿಕೊಟ್ಟರು, 
ಈ ಮಹರ್ಷಿಗಳು. ಇದಲ್ಲದೆ ಅನೇಕ ಪ್ರಕರಣ ಗ್ರಂಥಗಳು ಬೆಳಕು ಕಂಡವು. 
ಇದಲ್ಲದೆ ಅನೇಕ ಧಾರ್ಮಿಕ. ತತ್ವಶಾಸ್ತ್ರ ಅಥವಾ ದರ್ಶನಗಳು ಉದಾ: 
ಸಾಂಖ್ಯಯೋಗ, ಮೀಮಾಂಸ, ಸ ನ್ಯಾಯ, ವೈಶೇಷಿಕ ಮತ್ತು ಇಂಥವು 
ಅನೇಕ. ಗ್ರಂಥ ರಚನೆ ಮಾಡಲು, ಚರ್ಚೆ ಮಾಡಿ, ವಾಗ್ವಾದ ನಡೆಸಿ. ವಿಶ್ಲೇಷಣೆ 
ಮಾಡಿ ಕೊನೆಗೆ ಚರ್ಚಿಸಿದ ವಿಷಯಗಳನ್ನು ಏಕಾಭಿಪ್ರಾಯದಿಂದ ಒಪ್ಪಿ ಬರೆದಿದ್ದಾರೆ. 

ಬ್ರಹ್ಮಚಾರಿಗಳಿಗೆ, ತಾವು ಆರಿಸಿಕೊಂಡ ಗುರುವಿನ ಬಳಿ ಜ್ಞಾನಾರ್ಜನೆ 
ಮಾಡಲು ಸೂಕ್ತ ಸ್ಥಳವಾಗಿತ್ತು. ಯೋಗಿಗಳಿಗೆ ಯೋಗಾಭ್ಯಾಸ ಮಾಡುವ, 
ಚಿ೦ತನೆಗೈಯ್ಯುವ, ತಪಸ್ಸನ್ನಾಚರಿಸುವ ಸ್ಥಳವಾಗಿತ್ತು. 


ಸೇ ಜೇ ೫% ೫% 


